27 


ನಿತರ್ಗದೆಡೆಗೆಪಯಣಿಆರು 


BANNERUGHATTA 


WILDL TE 
CONSEL VATION 
GROUP 


ಕಾವ 


ತರ್ಗದೆಡೆಗೆ ಪಯಣ 


ಮುಖಪುಟ 


ಗಂಥರ್ ಕಥೆ 


0 . 


0 


0 


ಮಲಬಾರ್ ತೇಲು ಕಪ್ಪೆ : ಹೆಸರೇ ಹೇಳುವಂತೆ ಈ ಕಪ್ಪೆ ಎತ್ತರದ ರೆಂಬೆಗಳಿಂದ ಜಿಗಿದು ಸುಮಾರು 10 ಮೀಟರ್ 
ವರೆಗೂ ತನ್ನ ಕಾಲಿನ ಜಾಲಪಾದಗಳನ್ನು ಬಳಸಿ ತೇಲಬಲ್ಲದು. ಶಾಂತವಾಗಿ ನಿಂತ ನೀರಿನ ಪಕ್ಕದಲ್ಲಿ ಎತ್ತರದ 
ಮರದ ದೊಡ್ಡ ಎಲೆಗಳ ಮೇಲೆ ಮೊಟ್ಟೆಯಿಡುತ್ತದೆ. 
ಚಿಕ್ಕಮರಗಪ್ಪೆ : ಈ ಸುಂದರ ಕಿರುಗಪ್ಪೆಯನ್ನು ನೂರು ವರ್ಷದ ನಂತರ 2000ನೇ ಇಸವಿಯಲ್ಲಿ ಕೂರ್ಗ್ ನಲ್ಲಿ ಮರು 
ಅನ್ವೇಷಣೆ ಮಾಡಲಾಯಿತು. ಸಣ್ಣಸಣ್ಣ ನೀರಿನ ಹಳ್ಳದ ಬದಿ ಜೋತಾಡುವ ಗಿಡಗಳಲ್ಲಿನ ಎಲೆಗಳ ಮೇಲೆ 
ಮೊಟ್ಟೆಯಿಡುತ್ತವೆ. ಹೆಣ್ಣು ಕಪ್ಪೆ ತಾನು ಮೊಟ್ಟೆ ಇಡಲು ಆರಿಸಿದ ಎಲೆಯ ತುದಿಯನ್ನು ಚೋಟೋ ಪೊಟ್ಟಣದ ಹಾಗೆ 
ಮಡಚಿ ತಾನೇ ಸ್ರವಿಸಿದ ಅಂಟು ದ್ರವದಿಂದ ಎಲೆಯ ಅಂಚುಗಳನ್ನು ಅಂಟಿಸಿ, ಪರ್ಸ್ ರೀತಿಯ ರಚನೆ ಮಾಡಿ 
ಮೊಟ್ಟೆಯಿಡುತ್ತದೆ. 
© ಉದಯ್ ಹೆಗಡೆ 


00 


ಆಗಸ್ಟ್ 2017 


BANNERUGHATTA 


WILDLIFE 
CONSERVATION 
GROUP 


* ಬಿಸಿಲೆಯಲ್ಲಿ ಪ್ರೇಮ ಪರ್ವ 
* ಕಪ್ಪೆ ಮದ್ದು..?! 
* ಚಕ್ರ ( ಕವನ) 
* ಪ್ರಕೃತಿ ಬಿಂಬ 


ಓಂ ಅಶ್ವಥ ಕೆ.ಎನ್ 
ಮುಖಪುಟ ಛಾಯಾಚಿತ್ರ 

ವಿಪಿನ್ ಬಾಳಿಗ 


ಲೇಖಿತ ವೃಂದ 


ಅಶೋಕವರ್ಧನ . ಜಿ . ಎನ್ 


ಜೈಕುಮಾರ್ .ಆರ್ 


ನಂದಕುಮಾರ್ ಹೊಳ್ಳ 


ಪರಿಷ್ಕರಣೆ 
* ಮುರಳಿ .ಎಸ್ 
ರೂಪ ಕಲ್ಲಿಗನೂರ್ 

ಕರಡು ತಿದ್ದುಪಡಿ 
ಡಾ .ದೀಪಕ್ ಭದ್ರಶೆಟ್ಟಿ , ಮೈಸೂರು 


ವಿಪಿನ್ ಬಾಳಿಗ 


© ಉದಯ್ ಹೆಗಡೆ 


© ಉದಯ್ ಹೆಗಡೆ 


ಬಿಸಿಲೆ, ಪಶ್ಚಿಮಘಟ್ಟ . 


ಚಿನ್ನದ ಬಣ್ಣದ ಕಣ್ಣಳುಳ್ಳ ಈ ಕಪ್ಪೆಯ ಕಣ್ಣಂಚಿನಲ್ಲಿ ನೀಲಿ ಉಂಗುರವಿದೆ. ಕಪ್ಪೆ ಜಾತಿಯಲ್ಲೇ ಅತ್ಯಂತ ಸುಂದರವಾದ ಕಪ್ಪೆ ಎಂದೇ 
ಎನ್ನಬಹುದು. ಇದರ ಹೆಸರು ಕೂರ್ಗ್ ಹಳದಿ ಪೊದೆಗಪ್ಪೆ . ಈ ಜಾತಿಯು ಕೂಡ ಅಪಾಯದ ಅಂಚಿನಲ್ಲಿರುವ ಪ್ರಭೇದಗಳ ಪಟ್ಟಿಯಲ್ಲಿ 
ಸೇರಿದೆ. ನಿಮಗೆ ಗೊತ್ತೆ...! ಭಾರತದಲ್ಲಿ 340 ಪ್ರಭೇದದ ಕಪ್ಪೆಗಳಿದ್ದು, ಎಲ್ಲಾ ಭೌಗೋಳಿಕ ಪ್ರದೇಶಗಳಲ್ಲಿಯೂ ಹಂಚಿಕೆಯಾಗಿವೆ . 
ಕೂರ್ಗ್ ಹಳದಿ ಪೊದೆಗಪ್ಪೆಯೂ ದಕ್ಷಿಣ ಕರ್ನಾಟಕ ಮತ್ತು ಕೇರಳದ ಉತ್ತರ ಭಾಗದಲ್ಲಿ ಮಾತ್ರ ಕಾಣಸಿಗುತ್ತದೆ. ಆವಾಸದ 
ನಷ್ಟದಿಂದ ಸುಮಾರು 78 ಪ್ರಭೇದಗಳು ಅಪಾಯದಂಚಿನಲ್ಲಿವೆ. ಸುಮಾರು 17 ಪ್ರಭೇದದ ಕಪ್ಪೆಗಳು ತೀವ್ರ ಸಂಕಷ್ಟದಲ್ಲಿವೆ ಎಂದು 
ವಿಜ್ಞಾನಿಗಳ ವರದಿಗಳು ತೋರಿಸುತ್ತಿವೆ. ಅವುಗಳ ಅಳಿವು ಮತ್ತುಉಳಿವು ನಮ್ಮ ಕೈಯಲ್ಲಿದೆ ಮರೆಯಬೇಡಿ. 


4 ಕಾನನ- ಏಪ್ರಿಲ್ 2017 


9³ಲೆಯಲ್ಲಿ 
ಪ್ರೇಮ ಪರ್ವ 


- “ ಬಾರೇ ಬಾರೇ ಚಂದದ ಚೆಲುವಿನ ತಾರೇ ! ಬಾರೇ ಬಾರೇ ....” ಕೊಳದ ನೀರಿನಲ್ಲಿ ಎತ್ತರಿಸಿದ ಕಣ್ಣನ್ನಷ್ಟೇ 
ಬಿಟ್ಟು ಹಾಡುತ್ತಿದ್ದನೊಬ್ಬ! ಅಂಚಿನ ಗೊಸರಿನ ಮೇಲೆ ಒಂಭತ್ತು ಜೋಡಿ ಬೆರಳುಗಳ ಮುದ್ರೆ ಬೀಳುವಷ್ಟೇ ಹಗುರಕ್ಕೆ 
ಕುಳಿತು ಧ್ವನಿ ಸೇರಿಸಿದ್ದನಿನ್ನೊಬ್ಬ. ತುಸು ಆಚೆಗೆ ಹುಲ್ಲಿನ ಎಡೆಯಲ್ಲಿ ಮೈಮರೆಸಿಯೂ ಮರೆತಂತೆ ಹಾಡುವವ 
ಮಗದೊಬ್ಬ , ಪೊದರ ತಳದ ಕೊಳೆತ ಎಲೆಗಂಟಿದ ಕಸಕ್ಕೂ ಕಿರಿದಾದ ಮೂರ್ತಿಯಾದರೇನು? ಗಾನಗೋಷ್ಠಿಗೆ 
ಕುಂದಿಲ್ಲದ ಎತ್ತರದ ಧ್ವನಿಯವನೀತ, ಕೆರೆಗೆ ವಾಲಿದ ಹಸಿರುಗೆಲ್ಲಿನಲ್ಲಿ ಜೋಕಾಲಿಯಾಡುತ್ತ ಸಮೂಹಗಾನಕ್ಕೆ 
ಕಂಠಕೊಟ್ಟವನಾತ, ಹಸಿರಂಗಿ ಹಳದಿ ಚಡ್ಡಿಯವನಂತೂ ಗಾನಲಹರಿಯಲ್ಲಿ ಆ ಎತ್ತರದಿಂದ ಇನ್ನೊಂದೇ ಬಿತ್ತರಕ್ಕೆ 
ತೇಲಾಡುತ್ತಿದ್ದ. ಒಡಕು ಬಂಡೆಯ ಇರುಕಿನಲ್ಲಿ, ಭಾರೀ ಮರದ ಬೊಡ್ಡೆಗಂಟಿ, ಸುಝುಟ್ಟುವ ವಾಟೆಗೆ 
ನೇತುಬಿದ್ದಂತೆಲ್ಲ ಕಂಡ, ಕಾಣದ ತಾಣಗಳಿಂದ, ಸರ್ವವ್ಯಾಪಿ ಸ್ಥಿತಿಯಲ್ಲಿ, ಘೋರಾಂಧಕಾರವೇ ಮಧುರಭಾವ 
ತಳೆದಂತೆ, ಹನಿ ಕುಟ್ಟುವ ತಾಳಕ್ಕೆ , ಬಿಬ್ಬಿರಿಗಳು ಹಿಡಿದ ಶ್ರುತಿಗೆ ಪಲ್ಲವಿಸುತ್ತಿದ್ದ ರಾಗ ಒಂದೇ ಬಾರೇ ಬಾರೇ 
ಬಾರೇ ಬಾರೇ .... ..” 


ಈ ಕಪ್ಪೆ - ಗಾನಗೋಷ್ಠಿಗೆ ಮತ್ತೆ ಸಾಕ್ಷಿಯಾಗುವ ಭಾಗ್ಯ ನನಗೆ ಒದಗಿದ್ದು ಮೊನ್ನೆ (೯, ೧೦ಮತ್ತು ೧೧ - ೬ 
೨೦೧೭) ಬಿಸಿಲೆಯ ಅಶೋಕವನದಲ್ಲಿ , ಡಾ | ಕೆ. ವಿ. ಗುರುರಾಜರ (ಕೆವಿಜಿ) ನೇತೃತ್ವದಲ್ಲಿ, ಸತತ 
ಆರುವರ್ಷಗಳಿಂದ ನಡೆಯುತ್ತಿರುವ ಕಪ್ಪೆ ಗುರುತಿಸಿ ಶಿಬಿರ ದಲ್ಲಿ. ಶಿಬಿರದ ಸಂಘಟನಾ ನೆಪಕ್ಕೆ ತುಮಕೂರಿನ 
ಗುಬ್ಬಿಲ್ಯಾಬ್ ಮತ್ತು ಮಂಗಳೂರಿನ ಕುದುರೆಮುಖ ವೈಲ್ಡ್ ಲೈಫ್ ಫೌಂಡೇಶನ್ ನಿಲ್ಲುತ್ತವೆ. ಶಿಬಿರಾರ್ಥಿಗಳನ್ನು 
ಒಟ್ಟು ಮಾಡುವ ಹೊಣೆ ಹೊತ್ತ ವಿನೀತ್ ಕುಮಾರ್, ಪ್ರತಿ ಸಲದಂತೆ, “ ಇಪ್ಪತ್ತು - ಇಪ್ಪತೈದು ಮಂದಿ ಸಾಕು” 
ಎಂದೇ ಹೇಳುತ್ತಿದ್ದರು. ಹಳಬರು ಹಿಂದುಳಿದು, ಹೊಸಬರಿಗೆ ಅವಕಾಶವಾಗಬೇಕು ಎಂದು ಅವರು ಬಯಸಿದರೂ 
ಒತ್ತಾಯದಲ್ಲೇ ಬಂದ ಕೆಲವು ಹಳೆ ಮುಖಗಳೂ ಸೇರಿ, ನನ್ನನ್ನುಳಿದು, ಸುಮಾರು ಮೂವತ್ತೈದು ಮಂದಿಯ 
ಯುವಪಡೆಯೇ ಅಲ್ಲಿತ್ತು. ಬೆಂಗಳೂರು 
, ಮಂಗಳೂರುಗಳಂಥ ದೂರದೂರುಗಳಿಂದ ಸ್ವಂತ ವ್ಯವಸ್ಥೆಗಳಲ್ಲಿ ಬಂದು, 
ಕಷ್ಟಗಳ ಜೊತೆ ಸೀಮಿತ ಸೌಕರ್ಯಗಳನ್ನೂ ನಗುನಗುತ್ತಲೇ ಅನುಭವಿಸಿ, ಎಲ್ಲ ಖರ್ಚುಗಳನ್ನು ಸಂತೋಷದಲ್ಲೇ 


5 ಕಾನನ- ಏಪ್ರಿಲ್ 2017 


ಕೊಟ್ಟಿದ್ದರು ಶಿಬಿರಾರ್ಥಿಗಳು, ಕಲಿಕೆ, ವೃತ್ತಿ, ಅನ್ಯಾಸಕ್ತಿಗಳು ಹಲವಿದ್ದರೂ ಮೂರು ದಿನದ ಶಿಬಿರದ ಕೊನೆಯಲ್ಲಿ 
ಘನ ಕಪ್ಪರಾಯಭಾರಿಗಳೂ ಆಗಿ ಮರಳಿದ್ದು ನಿಜದ ಅದ್ಭುತ. 


08 


# 


© ವಿನೀತ್ ಕುಮಾರ್ 


ಸುಮಾರು ಮುನ್ನೂರು ಮಿಲಿಯ (ಮೂವತ್ತು ಕೋಟಿ 
) ವರ್ಷಗಳ ಹಿಂದೆ, ಪ್ರಥಮ ಬಾರಿಗೆ ಜೀವವೊಂದು 
ನೀರಿನಿಂದ ನೆಲಕ್ಕೆ ಜಿಗಿಯಿತು. ಇದು ಮಾನವ ಚಂದ್ರನ ಮೇಲೆ ಹೆಜ್ಜೆಯೂರಿದ್ದಕ್ಕೂ ಮಿಗಿಲು! ಅದನ್ನು ಸಾಧಿಸಿದ 
ಕುಲ (ಉಭಯಚರಿ) ಕಪ್ಪೆಗಳದು. ಅಂದಿನಿಂದ ಇಂದಿನವರೆಗೂ ಉಳಿದು- ಬೆಳೆದು ಬಂದು, ಬೆರಗು ಹುಟ್ಟಿಸುವಂತೆ 
ವರ್ಷಾವಧಿ ಮತ್ತದೇ ಮಹಾನ್ ಜಗನ್ನಾಟಕವನ್ನು ಆಡುತ್ತವೆ ಈ ಕಪ್ಪೆಗಳು. ಆದರೆ ಜೀವವಿಕಾಸದ ಸರದಿಯಲ್ಲಿ 
ಕೇವಲ ಎರಡು ಮಿಲಿಯ ( ಎರಡು ಲಕ್ಷ ವರ್ಷಗಳ ಹಿಂದಷ್ಟೇ ಬಂದ ನಾವುಗಳು ( ಮಾನವರು) , ಅದನ್ನು ಇನ್ನೂ 
ಸಮರ್ಪಕವಾಗಿ ಅರ್ಥ ಮಾಡಿಕೊಳ್ಳಲು ಸೋತಿದ್ದೇವೆ. ಅದನ್ನು ಸ್ವಲ್ಪವಾದರೂ ತುಂಬಿಕೊಡಲು ತಿಂಗಳ 
ಹಿಂದೆ ಕಬಿನಿಯಲ್ಲಿ ವನ್ಯ ಸಂರಕ್ಷಣೆಯ ಉನ್ನತ ಚಿಂತನಾ ಕಮ್ಮಟ ನಡೆದಷ್ಟೇ ಗಂಭೀರವಾಗಿ, ಬಿಸಿಲೆಯ 
ಪ್ರಾಥಮಿಕ ಪಾಠಗಳ ಶಿಬಿರ ನಡೆಯಿತು. 


ಮೊದಲೆರಡು ಶಿಬಿರಗಳನ್ನು ( ಭಾಗ ೧ : ಮಂಡೂಕೋಪಖ್ಯಾನ, ಭಾಗ ೨ : ಕಪ್ಪೆ 
ಕಮ್ಮಟ ಮತ್ತು ಅದ್ವಿತೀಯ ಕಪ್ಪೆ ಶಿಬಿರ) ವ್ಯವಸ್ಥಾಪಕನ ನೆಲೆಯಲ್ಲಿ ಅನುಭವಿಸಿದವ ನಾನು. ನಾಲ್ಕನೇ ವರ್ಷದ 
ಶಿಬಿರಕ್ಕೆ ( ಬಿಸಿಲೆಯ ಕೊನೆಯ ದಿನಗಳು) ಕೇವಲ ಒಂದು ರಾತ್ರಿಯ ಭೇಟಿ ಕೊಡುವುದಷ್ಟೇ ನನಗೆ 
ಸಾಧ್ಯವಾಗಿತ್ತು. ಮೂರನೇ ಮತ್ತು ಐದನೇ ವರ್ಷಗಳ ಶಿಬಿರ ಅನ್ಯ ಕಾರಣಗಳಿಂದ ನನಗೆ ಬಿಟ್ಟು ಹೋಗಿತ್ತು. ಈ 


6 ಕಾನನ - ಏಪ್ರಿಲ್ 2017 


ಸಲ “ ಏನೇ ಬರಲಿ, ಕಪ್ಪೆ ಇರಲಿ ” ಎಂದು ನಿರ್ಧರಿಸಿದ್ದೆ. ಅನ್ಯ ಕಾರಣಗಳಿಗಾಗಿ ಶುಕ್ರವಾರ ಮುಂಜಾನೆ ನನ್ನ 
ಕಾರನ್ನೇ ಹೊರಡಿಸುವವನೂ ಇದ್ದೆ. 

MANAWA VAZI ANASAVAM 


K£0 


© ವಿನೀತ್ ಕುಮಾರ 


ತಿಂಗಳ ಹಿಂದೆ ಸೈಕಲ್ ಮಿತ್ರ ಅನಿಲ್ ಶೇಟ್ ಮತ್ತು ಪ್ರವೀಣ್ “ಹೊಸಕಯಾಕ್ ಕೊಂಡಿದ್ದೇವೆ, ಸವಾರಿಗೆ 
ಜತೆಗೊಡಿ ಎಂದು ಆಹ್ವಾನಿಸಿದ್ದರು. ಅಲ್ಲಿ ಪ್ರವೀಣರ ದೋಣಿಸಂಗಾತಿಯಾಗಿ ಆಕಸ್ಮಿಕ ಪರಿಚಯಕ್ಕೆ ಸಿಕ್ಕವರು 
ಪಶುವೈದ್ಯ ಯಶಸ್ವಿ ನಾರಾವಿ. ಅಲ್ಲಿ ಹೆಚ್ಚು ಮಾತಾಡಲಾಗಿರಲಿಲ್ಲ. ಆದರೆ ಈ ತರುಣ ವೈದ್ಯ ಮತ್ತು ಅವರ ಶಿರಸಿ 
ಮೂಲದ ಗೆಳೆಯ ಉದಯ ಹೆಗಡೆ ( ಬೆಂಗಳೂರಿನ ಟೆಕ್ಕಿ ) ಜೊತೆಗೂಡಿಕೊಂಡು ಹಲವು ವನ್ಯ ( ಮುಖ್ಯವಾಗಿ 
ಹಾವುಗಳು) ಛಾಯಾಗ್ರಹಣ ಮತ್ತು ಚಾರಣ ಸಾಹಸಗಳನ್ನು ಮಾಡುತ್ತಲೇ ಬಂದಿದ್ದರು. ಅದಕ್ಕೆ ಮಾಹಿತಿ ಸಂಗ್ರಹ 
ಕಾಲದಲ್ಲಿ ಅವರು ನನ್ನ ಪರಿಚಯ ಇಲ್ಲದೆಯೂ ಸಿಕ್ಕ ನನ್ನ ಜಾಲತಾಣವನ್ನು ಸಾಕಷ್ಟು ಜಾಲಾಡಿದ್ದರಂತೆ. ಈಗ 
ದೋಣಿ ನೆಪದಲ್ಲಿ ಸಿಕ್ಕ ಪರಿಚಯ ಬಲದಲ್ಲಿ ಮೊನ್ನೆ ಬುಧವಾರ ನನಗೆ ದೂರವಾಣಿಸಿದರು, “ ನಿಮ್ಮ 
ಅಶೋಕವನದಲ್ಲಿ ಒಂದೆರಡು ದಿನ ಕಪ್ಪೆ ನೋಡಲು ಅನುಮತಿ ಕೊಡ್ತೀರಾ?” ನಾನವರಿಗೆ ಅನುಮತಿಗಿಂತಲೂ 
ಹೆಚ್ಚಿನ ಸೌಕರ್ಯ - ಕಪ್ಪೆ ಶಿಬಿರದ ಭಾಗಿಯಾಗುವ ಅವಕಾಶ, ತೆರೆದಿಟ್ಟೆ : ಕಚ್ಚಿಕೊಂಡರು. ಉದಯ ಹೆಗಡೆ 
ಬೆಂಗಳೂರಿನಿಂದ ನೇರ ಬಿಸಿಲೆಗೂ ಯಶಸ್ವಿ ನನಗೆ ಕಾರಿನ ಜತೆಗಾರನಾಗಿಯೂ ಸೇರಿಕೊಂಡರು. 


ಶುಕ್ರವಾರ ಬೆಳಿಗ್ಗೆ , ಕಾಲದ ಮಳೆಯೇ ಮುನ್ಮಳೆಯೇ ಎಂಬ ಸಂಶಯದಲ್ಲೇ ನಾವು ಕಾರೇರಿ ಬಿಸಿಲೆಯತ್ತ 
ಹೊರಟೆವು. ಉಪ್ಪಿನಂಗಡಿಯಲ್ಲಿ ಉಪಾಹಾರ ಮುಗಿಸುತ್ತಿದ್ದಂತೆ ಮಂಗಳೂರಿನ ಶಿಬಿರಾರ್ಥಿಗಳನ್ನು ತುಂಬಿಕೊಂಡ 
ರೋಹಿತ್ ಕಾರು ಅದೇ ( ಆದಿತ್ಯ ) ಹೋಟೆಲಿಗೆ ಬಂದಿತ್ತು. ಇನ್ನಷ್ಟು ಭಾಗಿಗಳನ್ನು ತುಂಬಿಕೊಂಡ ಮತ್ತೊಂದು 


7 ಕಾನನ - ಏಪ್ರಿಲ್ 2017 


ಕಾರು ಪುತ್ತೂರಿನಿಂದ ಬರುವುದೂ ಇತ್ತು. ನಾವು ಗಳಿಸಿದ್ದ ಸಮಯವನ್ನು ಕಾಡು ನೋಡುವ ಸಂತೋಷಕ್ಕೆ 
ವಿನಿಯೋಗಿಸಬೇಕೆಂದು ಮುಂದೆ ಹೋದೆವು. ಕುಳ್ಳುಂದ- ಬಿಸಿಲೆ ದಾರಿಯ ವಿಸ್ತರಣೆ ಮತ್ತು ಕಾಂಕ್ರಿಟೀಕರಣ 
ಸಾಕಷ್ಟು ಪ್ರಗತಿ ಕಂಡಿತ್ತು. ಅಪಾಯಕಾರೀ ಕಣಿವೆಯ ಅಂಚುಗಳಿಗೇನೋ ಬಲವಾದ ತಡೆಬೇಲಿಗಳು ಬಂದಿದ್ದವು. 
ಆದರೆ ಇನ್ನೊಂದು ಮಗ್ಗುಲಿನ ಧರೆಯನ್ನು ಕತ್ತರಿಸಿದ್ದ ಕ್ರಮದಲ್ಲಿ ಅಸಂಖ್ಯ ಮರ, ಬಂಡೆಗಳು ದಾರಿಗೆ 
ಎಂದಾದರೂ ಮಗಚುವ ಅಪಾಯ ಎದ್ದು ಕಾಣುತ್ತಿತ್ತು. “ ನಾವು ಇಂದು ಪಾರಾದರೂ ಮರಳುವ ದಾರಿಯಲ್ಲಿ 
ಸಿಕ್ಕಿಬೀಳುವುದು ಖಾತ್ರಿ ” ಎಂದುಕೊಳ್ಳುತ್ತಲೇ ಮುಂದೆ ಸಾಗಿದೆವು. ಅಲ್ಲಿ ಇಲ್ಲಿ ನಿಂತು, ನೋಡುತ್ತ, ಇದೇ 
ದಾರಿಯುದ್ದಕ್ಕೆ ಕಳ್ಳಬೇಟೆಯವರೊಡನೆ ನಿಶಾಚಾರಣ ನಡೆಸಿದ್ದರಿಂದ ತೊಡಗಿ, ಈಚೆಗೆ ರಜೆಯೊಂದರ ಮಜಾ 
ತೆಗೆಯಲೆಂದು ಬಂದಾಗ ಮೂರು ನಾಲ್ಕು ಕಿಮೀ ನಡೆದದ್ದರವರೆಗೆ ನೆನಪಿಸಿಕೊಳ್ಳುತ್ತ ಹೋದೆವು. 


© ವಿನೀತ್ ಕುಮಾರ್ ಗೆ 


SENDEMIC 


FIRDS OF INDIA 


ಕೊನೆಯ ಸುಮಾರು ಮೂರು ಕಿಮೀ ಉದ್ದಕ್ಕೆ ಅಗಲೀಕರಣ , ಅಂಚಿನ ಕಚ್ಚಾವೋರಿ, ಕಿರುಸೇತುವೆಗಳು 
ಮತ್ತು ಮಾರ್ಗದ ಪ್ರಾಥಮಿಕ ನೆಲಗಟ್ಟೆಲ್ಲ ಹಾಕಿದ್ದಾಗಿದೆ; ಕಾಂಕ್ರಿಟೀಕರಣ ಮಾತ್ರ ಬಾಕಿ. ನಮ್ಮ `ಅಶೋಕವನ ದ 
ಶಿಬಿರತಾಣದ ಒಳದಾರಿ ಮುಚ್ಚಿಹೋದದ್ದು ಕಾಣಿಸಿತು - “ಒಳ್ಳೇದಾಯ್ತು" ಅಂದುಕೊಂಡೆ . ಕುಖ್ಯಾತ 
ಬೀಟೀಸ್ಪಾಟಿನ ನವೀಕರಣದ ಅಲೆ ಅದನ್ನು ಇನ್ನಷ್ಟು ನಗೆಪಾಟಲು ಮಾಡುವಂತಿತ್ತು. ಅದರ ನಡೆಮಡಿಯಲ್ಲಿ 
ಚೆನ್ನಾಗಿಯೇ ಇದ್ದ ಕಗ್ಗಲ್ಲ ಹಾಸನ್ನು ಕಿತ್ತು, ಬಹುವರ್ಣದ ಇಂಟರ್ಲಾಕು ಹಾಕಿದ್ದಾರೆ! ವೃತ್ತಾಕಾರದ ಮಂಟಪದ 
ಮಾಡಿಗೆ ಹೊಸ ಹೊದಿಕೆ ಹಾಕಿದ್ದಾರೆ. ಇನ್ನೂ ಸಾಗಣೆ ಕಾಣದ ಹಳೆ ಕಲ್ಲ ಚಪ್ಪಡಿಗಳು, ಪ್ರಕೃತಿಪ್ರಿಯರ 
ದಾಂಧಲೆಗೆ ಕೈಕಾಲು ಮುರಿದುಕೊಂಡ ಕಾಂಕ್ರೀಟ್ ಆಸನಗಳು ಮತ್ತು ಮುಸುಕೆಳೆದು ಕುಳಿತ ಒಂದು ಭಾರೀ 
ಯಂತ್ರ (ವಿದ್ಯುಜ್ಜನಕ ?) ಇನ್ನೂ ಅಭಿವೃದ್ಧಿ ಕಲಾಪ ಬಾಕಿಯಿದೆ ಎಂದು ಸೂಚಿಸಿತು. ಒಂಭತ್ತು ಗಂಟೆಯ 


8 ಕಾನನ - ಏಪ್ರಿಲ್ 2017 


ಸುಮಾರಿಗೆ ನಾವು ಬಿಸಿಲೆ ಗೇಟ್ ತಲಪಿದ್ದೆವು. ಅಲ್ಲಿನ ನಮ್ಮ ಖಾಯಂ ಉದರಪೋಷಕರಾದ ದೇವೇಗೌಡ 
ಕಮಲಮ್ಮ ದಂಪತಿ ( ತುಳಸಿ ಹೋಟೆಲ್‌), ಇನ್ನೂ ಯಾರೂ ಬಂದಿಲ್ಲ ” ಎಂದೇ ತಿಳಿಸಿದರು. ಹಾಗಾಗಿ ನಾನು 
ಮೊದಲೇ ಯೋಜಿಸಿದ್ದಂತೆ , ಅದೇ ದಾರಿಯಲ್ಲಿ ಮತ್ತೂ ಹದಿನೈದಿಪ್ಪತ್ತು ಕಿಮೀ ಮುಂದುವರಿದು, ಹೆತ್ತೂರಿನ ನಾಡ 
ಕಚೇರಿಯಲ್ಲಿ ಅಶೋಕವನದ ಭೂಕಂದಾಯ ಕಟ್ಟುವ ಕರ್ತವ್ಯವನ್ನೂ ಪೂರೈಸಿಬಿಟ್ಟೆ. 


ಗುಬ್ಬಿ ಲ್ಯಾಬ್ಬಿನ ಸುಧೀರ ಮತ್ತೊಂದೆರಡು 
ಗೆಳೆಯರು ಕಾರಣಾಂತರಗಳಿಂದ ಹಿಂದಿನ ದಿನವೇ ಸ್ವಂತ 
ವ್ಯಾನಿನಲ್ಲಿ ಬಂದು ಬಿಸಿಲೆಯಲ್ಲಿ ಝಂಡಾ ಊರಿದ್ದರು. 
ಶಿಬಿರದ ಪ್ರಧಾನ ಜೀವಾಳ ಕೆವಿ ಗುರುರಾಜ್, ತಮ್ಮ 
ಕಾರಿನಲ್ಲಿ ಬೆಂಗಳೂರಿನ ಒಂದಷ್ಟು ಶಿಬಿರಾರ್ಥಿಗಳನ್ನು 
ಕೂರಿಸಿಕೊಂಡೇ ಬಂದಿದ್ದರು. ಬೆಂಗಳೂರಿನಿಂದ ಗೆಳೆಯ 
ಸಂದೀಪ್ ಮತ್ತು ಅವರ ಪತ್ನಿ ಮಹಾಲಕ್ಷ್ಮಿ ಹಿಂದಿನ 
ಅಪರಾತ್ರಿ ಸಕಲೇಶಪುರ ತಲುಪಿ, ಬಸ್ ನಿಲ್ದಾಣದಲ್ಲೇ 
ತೂಕಡಿಸಿ , ಬೆಳಗ್ಗಿನ ಮೊದಲ ಬಸ್ ಹಿಡಿದು ಬಿಸಿಲೆಯಲ್ಲಿ 
ಹಾಜರಾಗಿದ್ದರು. ಸುಬ್ರಹ್ಮಣ್ಯ , ಸೋಮವಾರಪೇಟೆಗಳಿಂದ 
ದ್ವಿಚಕ್ರಿಗಳಾಗಿ ಬಂದವರೂ ಸೇರಿದಂತೆ, ಸುಮಾರು 
ಮೂವತ್ತೈದು ಮಂದಿಯ ಶಿಬಿರಯೋಜನೆಯಂತೆ ಮಧ್ಯಾಹ್ನ 
ಊಟ ಮುಗಿಸಿದ್ದೇ ಯಾವ ಔಪಚಾರಿಕತೆಗಳು ಇಲ್ಲದೇ 
ಕಲಾಪಕ್ಕಿಳಿದಿತ್ತು. 


MLDCRAI 


ಕಪ್ಪೆ ಶಿಬಿರದ ಬಹುಪಾಲು ಚಟುವಟಿಕೆಗಳು ಬಿಸಿಲೆ 
ಹಳ್ಳಿಯ ಸಾರ್ವಜನಿಕ ಸ್ಥಳಗಳಲ್ಲೇ ನಡೆಯುತ್ತವೆ. ಶುದ್ಧ 
ವನ್ಯ ಕಲಾಪ ಮಾತ್ರ ನಮ್ಮ ಖಾಸಗಿ ಭೂಮಿ - 

ವಿನೀತ ಕುಮಾರ 
ಅಶೋಕವನದಲ್ಲಿ ನಡೆಯುತ್ತದೆ. ಆದರೂ ನಾವು ಮೊದಲ 
ವರ್ಷದಿಂದ ಇಂದಿನವರೆಗೂ ಶಿಬಿರದ ಕುರಿತು ಅರಣ್ಯ ಇಲಾಖೆಗೆ ತಿಳುವಳಿಕೆ ಮತ್ತು ಮುಕ್ತ ಆಹ್ವಾನ ಕೊಟ್ಟೆ 
ನಡೆಸುತ್ತಿದ್ದೇವೆ. ಆದರೆ ಇಲಾಖೆಯ ಅಜ್ಞಾನ ಬಹಳ ದೊಡ್ಡದು. ಕೆಲವು ಅಧಿಕಾರಿಗಳಿಗೆ ` ಕಪ್ಪೆಗಳ ಅಧ್ಯಯನ 
ದೊಡ್ಡ ನಗೆಯ ಸಂಗತಿಯಾದರೆ, ಇನ್ನೂ ಕೆಲವರಿಗೆ ಏನೋ ಕಳ್ಳ ವ್ಯವಹಾರದ ಗುಮಾನಿ! ಬ್ರಿಟಿಷ್ ಕಾಲದಲ್ಲಿ 
ಅರಣ್ಯವೆಂದರೆ ಮನುಷ್ಯನ ಬಳಕೆಗೆ ನೇರವಾಗಿ ಲಭ್ಯವಿರುವ ಮರವೆಂದೇ ತಿಳುವಳಿಕೆ ಇತ್ತು: ಅದು ಸತ್ಯ ಕೂಡ 
! 
ಅಲ್ಪ ಸ್ವಲ್ಪ ಸೊಪ್ಪು, ಹೂ , ಕಾಯಿ , ಹಣ್ಣು, ತೊಗಟೆ, ಬೇರು, ಗೆಡ್ಡೆ ಎಂದು ಕಂಡರೂ ಪ್ರಧಾನವಾಗಿ ಅವರು 
ಲೆಕ್ಕವಿಟ್ಟದ್ದು ಮತ್ತು ತೆಗೆದಾಗ ಮರುನಾಟಿ ಮಾಡಿ ಬೆಳೆಸಿದ್ದೂ ಘನ ಮರಗಳನ್ನೇ ! ದೀಪದ ಕಂಬ, ರೈಲ್ವೆ ಹಳಿ , 


9 ಕಾನನ- ಏಪ್ರಿಲ್ 2017 


ಗೃಹೋಪಯೋಗಿ ಮೋಪು 
, ಸೌದೆಗಳ ಮಿತಿಯನ್ನು ಮೀರಿ ಅರಣ್ಯ ಇಲಾಖೆ ವನ್ಯವನ್ನು ಕಂಡದ್ದೇ ಇಲ್ಲ. ಹಾಗಾಗಿ 
ಸಂಶೋಧಕರು, ಉನ್ನತ ಚಿಂತಕರು ಸೇರಿ ಸ್ವತಂತ್ರ ಭಾರತದಲ್ಲಿ ` ಅರಣ್ಯ ಇಲಾಖೆ ಅಲ್ಲ, ವನ್ಯ ಇಲಾಖೆ ಬೇಕು 
ಎಂದೇ ಸಾಧಿಸಿದರು. ಅಂಥವು ಕೇವಲ ಮರಗಳ ಮೊತ್ತವಲ್ಲ, ಜೀವವೈವಿಧ್ಯದ ಆಡುಂಬೊಲವೆಂದೇ ಗುರುತಿಸಿ, 
ವನಧಾಮಗಳೆಂದು ಹೆಸರಿಸಿ ಪೂರ್ಣ ರಕ್ಷಣೆ ಘೋಷಿಸಿದರು. ಆದರೂ ಮೊನ್ನೆ ಕಬಿನಿಯಲ್ಲಿ ಉಲ್ಲಾಸ ಕಾರಂತರು 
ಉದ್ಧರಿಸಿದಂತೆ, “ ಆರು ದಶಕಗಳಿಗೂ ಮಿಕ್ಕು ಸ್ವಾತಂತ್ರ್ಯ ನಮ್ಮಲ್ಲಿದ್ದರೂ ನಮ್ಮ ಇಲಾಖೆಗೆ ಸ್ಪಷ್ಟ ವನ್ಯ 
ಪುನರುಜೀವನದ ಕಲಾಪಪಟ್ಟಿ ನಿರೂಪಿಸುವುದು ಆಗಿಲ್ಲ”. 


ಅಂತಾರಾಷ್ಟ್ರೀಯ ಮಟ್ಟದ ಕಪ್ಪೆ ಸಂಶೋಧಕನೆಂದೆನಿಸಿಕೊಂಡ 
ಜ ಗುರುರಾಜರು, ಉಲ್ಲಾಸರ ಮಾತಿನ ಭಾವವನ್ನು ಇನ್ನೊಂದು 

ರೀತಿಯಲ್ಲಿ ( ಸಖೇದ) ಹೇಳುತ್ತಾರೆ, “ ಭಾರತೀಯ ಜೀವವೈವಿಧ್ಯದಲ್ಲಿ 
ಉಭಯಚರಿಗಳ ಮೂಲಾಂಶವನ್ನೇ ನಾವಿನ್ನೂ ನಿಗದಿಪಡಿಸಲಾಗಿಲ್ಲ. 
ಅಖಿಲ ಭಾರತ ಮಟ್ಟದಲ್ಲಿ ನೋಡಿದರೆ ಗಂಭೀರವಾಗಿ ಕಪ್ಪೆಯ ಬೆನ್ನಿಗೆ 
ಬಿದ್ದವರು ಇಂದಿಗೂ ಇಪ್ಪತ್ತು - ಮೂವತ್ತೇ ಮಂದಿ. ಇವರಾದರೂ 
ಕಪ್ಪೆಗಳ ಆಂಗಿಕ ರಚನೆಗಳ ಔಚಿತ್ಯ , ಜೀವನ ಚಕ್ರದ ವಿವರಗಳು, 
ವರ್ತನಾ ವಿಜ್ಞಾನವೇ ಮುಂತಾದವನ್ನು ಅಧ್ಯಯನ ಮಾಡುವ ಉನ್ನತ 
ಆಸೆಗಳನ್ನು ಬದಿಗೊತ್ತಿ, ಕೇವಲ ತೋರನೋಟಕ್ಕೆ ಸಿಗುವ ಬಗೆತರದ 
ಕಪ್ಪೆಗಳ ಆಂಗಿಕ ವಿವರಗಳನ್ನು ವೈಜ್ಞಾನಿಕ ಭಾಷೆಯಲ್ಲಿ 

ಸ್ಪಷ್ಟಪಡಿಸಿಕೊಳ್ಳುತ್ತ, ವೈವಿಧ್ಯ ಗಣನೆ ಮಾಡುವವರಷ್ಟೇ ಆಗಿದ್ದಾರೆ.” 
ಹಾಗಾಗಿ ಕೆವಿಜಿ ಏನು, ಎಲ್ಲ ಜೀವವಿಜ್ಞಾನದ ಪರಿಣತರೂ ಕಪ್ಪೆಗಳ ಕುರಿತು ಬಹುತೇಕ ಸಂದೇಹಗಳಿಗೆ 
ಪ್ರಾಂಜಲವಾಗಿ “ಗೊತ್ತಿಲ್ಲ ” ಎಂದೇ ಉತ್ತರಿಸುತ್ತಾರೆ. “ ಕಪ್ಪೆ ಗುರುತಿಸುವಲ್ಲಿ ನಿಮ್ಮ ವಿದ್ಯಾರ್ಹತೆ ಬಗ್ಗೆ 
ಸಂದೇಹವಿಟ್ಟುಕೊಳ್ಳಬೇಡಿ. ಈ ಶಿಬಿರಕ್ಕೆ ಮತ್ತೆ ಮತ್ತೆ ಬರುವವರು ಹೆಚ್ಚಿನದೇನೋ ನಿರೀಕ್ಷೆಯಲ್ಲಿ ಬರುವುದೂ 
ತಪ್ಪು . ಇಲ್ಲಿ ಪ್ರಾಥಮಿಕ ಪಾಠಗಳನ್ನು ಕಲಿತು ನೀವೇ ವಿಜ್ಞಾನಿಗಳಾಗಿ ” ಎಂದು ಕೆವಿಜಿ ಮತ್ತೆ ಮತ್ತೆ ಹೇಳುತ್ತಾರೆ. 
ಇಂಥ ಪ್ರಯತ್ನಗಳ ಫಲವಾಗಿ, ಕಳೆದ ಶತಮಾನದ ಕೊನೆಯಲ್ಲಿ ಎರಡಂಕಿ ಮೀರದಷ್ಟಿದ್ದ ಭಾರತೀಯ ಕಪ್ಪೆಗಳ 
ವೈವಿಧ್ಯದ ಸಂಖ್ಯೆ ಇಂದುಮೂರುಶತಕವನ್ನೇ ಮೀರಿ ಭರದಿಂದ ಬೆಳೆದಿದೆ. 


C) ಅಶೋಕವರ್ಧನ . ಟಿ .ಎನ್ 


ತೆಳು ನೀರಿನಾಳದಲ್ಲಿ ಹುಗಿದೋ ತೆರೆದ ಕಡ್ಡಿಗಂಟಿಸಿ ಮೇಲೆ ಕೆಸರು ಮೆತ್ತಿಯೋ ಒಡಕು ವಾಟೆಯ 
ಸಂದಿನ ತೊಟ್ಟು ನೀರಿಗೆ ನುಗ್ಗಿಯೋ ತಗ್ಗುಗಳ ತತ್ಕಾಲೀನ ನೀರಿಗೆ ತುರ್ತು ವಿಕಸನವನ್ನೇ ಹೊಂದಿಸಿಕೊಂಡು 
ಗೊದಮೊಟ್ಟೆಯ ಸ್ಥಿತಿಯನ್ನೆ ಮೊಟ್ಟೆಯೊಳಗೇ ಪೂರೈಸಿ ಮರಿಗಳನ್ನು ಕಾಣಿಸುವವರೆಗೂ ಮೊಟ್ಟೆ ರಕ್ಷಣಾ 
ಕಲಾಪಗಳನ್ನು ರೂಢಿಸಿಕೊಂಡ ನೂರೆಂಟು ಕಪ್ಪೆಗಳಿವೆ. ನೀರಿನಾಳದಿಂದಲೋ ಅಥವಾ ಭೂಗರ್ಭದಿಂದಲೋ 
ತೊಡಗಿ ಮಹಾವೃಕ್ಷದ ತುದಿಯವರೆಗೂ ಕಪ್ಪೆ ಎಂಬ ವಾಮನ ತ್ರಿವಿಕ್ರಮನಂತೇ ವ್ಯಾಪಿಸುತ್ತಾ ತನ್ನ ಮಹಿಮೆ 


10 ಕಾನನ - ಏಪ್ರಿಲ್ 2017 


ತೋರುತ್ತಿದೆ. ಒಂದೆರಡು ಸೆಂಟಿಮೀಟರ್ ಗಾತ್ರದಿಂದ ( ಮರಿಯಲ್ಲ, ಪ್ರೌಢ) ತೊಡಗಿ ಗೇಣುದ್ದದ ಅಳತೆಯವೂ 
ಕಪ್ಪೆ ಕುಲದಲ್ಲಿವೆ. ಹವಾಮಾನ , ಭೂರಚನೆ ನೀರು ಹಸಿರುಗಳನ್ನವಲಂಬಿಸಿ ಒಂದು ವಲಯದಿಂದ ಇನ್ನೊಂದಕ್ಕೆ 
ಸಂಪೂರ್ಣ ವಿಭಿನ್ನ ಅವತಾರಗಳನ್ನು ತಾಳಿವೆ ಈ ಕಪ್ಪೆಗಳು. ಹಾಗೆಂದು ವಿಸ್ತ್ರತ ಭೂಮಂಡಲವನ್ನೇ ನೋಡಿದರೆ 
ಖಂಡಾಂತರ ಚಲನೆಗೂ ಬಲವಾದ ಪುರಾವೆ ಕೊಡುವಷ್ಟು ಕೆಲವು ಕಪ್ಪಜಾತಿ ವಿಶ್ವವ್ಯಾಪಿಯೂ ಆಗಿವೆ . ಆದರೆ 
ಬಹುತೇಕ ಕಪ್ಪೆಗಳು ಜೀವಮಾನವೇನು, ಅಸಂಖ್ಯ ತಲೆಮಾರುಗಳನ್ನೂ ಸೂಕ್ತ ವಲಯ ಐದು ಹತ್ತು ಮೀಟರ್ 
ವ್ಯಾಸಗಳಿಗೆ ಕುಗ್ಗಿದಾಗಲೂ ಹೊಂದಿಕೊಂಡು ಉಳಿದ ಸಾಹಸವನ್ನು ಕಾಣುತ್ತೇವೆ. ಹಾಗೇ ಇಂದು, ಮನುಷ್ಯ 
ಉಪದ್ವಾಪದಲ್ಲಿ ಪೂರ್ಣ ನಶಿಸಿಯೇ ಹೋಗಿರಬಹುದಾದ ಕಪ್ಪೆ ವೈವಿಧ್ಯವೂ ಇದ್ದಿರಲೇಬೇಕು ಎಂದು 
ಅಂದಾಜಿಸುವುದಷ್ಟೇ ನಮಗುಳಿದಿದೆ! ಮೊದಲ ಮಧ್ಯಾಹ್ನ ಊಟವಾದ ಕೂಡಲೇ ಎಲ್ಲರೂ ಸಭಾಭವನದಲ್ಲಿ 
ಕುಳಿತು ಸಣ್ಣದಾಗಿ ಪರಸ್ಪರ ಪರಿಚಯ ಮಾಡಿಕೊಂಡೆವು. ಬೆನ್ನಿಗೆ ಕೆವಿಜಿ ಹೊಸಬರನ್ನು ಲೆಕ್ಕಕ್ಕಿಟ್ಟುಕೊಂಡು, ಸಣ್ಣ 
ಪೀಠಿಕಾ ಮಾತುಗಳನ್ನಾಡಿದರು. ಮತ್ತೆ ಸಣ್ಣ ಕ್ಷೇತ್ರಕಾರ್ಯ ಮುಂದೆ ಸಂಜೆಯ ಚಾ . ಅನಂತರ ರಾತ್ರಿಯ ದೊಡ್ಡ 
ಕ್ಷೇತ್ರಕಾರ್ಯ, ಊಟ, ನಿದ್ರೆ , ಮುಂದಿನ ಒಂದೂವರೆದಿನವೂ ಇದೇ ಶಿಸ್ತಿನಲ್ಲಿ ಒಂದಕ್ಕೊಂದು ಪೂರಕವಾಗುತ್ತ 
ಆದರೆ ಅವಿರತವೆನ್ನುವಂತೇ ನಡೆಯಿತು ಶಿಬಿರ ಕಲಾಪಗಳು. ಭವನದೊಳಗೆ ಮಂಕು, ಬಿಸುಪೆಂದು ಬಹಳ 
ಹೊತ್ತು ಮುದುರಿ ಜಡಬೀಳಬಾರದು, ಹೊರಗೆ ಚಳಿ ಮಳೆ ಕೆಸರು ಜಿಗಣೆಯೆಂದು ಬಳಲಿ ಬೇಸತ್ತು 
ಹೋಗಲೂಬಾರದು ಎನ್ನುವುದು ಇಲ್ಲಿನ ತತ್ವ , 


zeel 


ಕೆವಿಜಿ ತಮ್ಮ ಮಾತುಗಳಲ್ಲಿ ಇಲ್ಲಿ 
ವಾರ್ಷಿಕ ಶಿಬಿರ ತೊಡಗಿದ ಆರು ವರ್ಷಗಳಲ್ಲಿ 
ಜಾಗತಿಕವಾಗಿ ಕಪ್ಪೆ ತಿಳುವಳಿಕೆಯಲ್ಲಿ ಮೂಡಿದ 
ಬದಲಾವಣೆ ಮತ್ತು ಹೊಸತನ್ನು 
ಹಂಚಿಕೊಂಡರು. ವಿಧವಿಧವಾದ ಕಪ್ಪೆ 
ಸ್ವಾರಸ್ಯಗಳ ಉದಾಹರಣೆಗಳನ್ನೂ ಕೊಟ್ಟರು. 
ಪೂರಕವಾಗಿ ಸ್ಥಿರ ಹಾಗೂ ಚಲಚಿತ್ರಗಳ 
ತುಣುಕುಗಳನ್ನೂ ತನ್ನ ಲ್ಯಾಪ್ ಟಾಪ್ ಹಾಗೂ 
ಪ್ರಾಜೆಕ್ಟರ್ ಸಹಾಯದಲ್ಲಿ ಒದಗಿಸಿದ್ದರು. ಸಂದೇಹಗಳು ಕಾಡಿದಲ್ಲಿ, ಪ್ರಶ್ನೆಗಳು ಮೊಳೆತಲ್ಲಿ, ವಿವರಣೆಗಳು 
ಬೇಕಾದಲ್ಲಿ, ಕೆವಿಜಿಯ ಸಮಾಧಾನ ಸಭಾಭವನದ ಆರಾಮದಲ್ಲಿ ಉದಾಸೀನವಾದದ್ದಿಲ್ಲ. ಪೊದರು ಕತ್ತಲು 
ಮಂಜಿನ ಮರೆಯಲ್ಲಿ ವಿಳಂಬಿಸಿದ್ದಿಲ್ಲ, ಮಳೆ ತೊರೆ ಬಿಬ್ಬಿರಿಗಳ ಗದ್ದಲಕ್ಕೆ ತಡವರಿಸಿದ್ದೂ ಇಲ್ಲ. ಕೇಳಿದ್ದನ್ನೇ 
ಕೇಳಿದರೂ ಹೊಸತೆಂಬಂತೆ, ಸೂಪರ್", ಕೇಳುವವನ ಮಾತಿನಲ್ಲಿ ಸಣ್ಣ ಹೊಳಹಿದ್ದರೂ ಅದ್ಭುತವೆನ್ನುವಂತೆ - 
“ಕೆವಿಜಿ ಪ್ರತಿಕ್ರಿಯಿಸುತ್ತಿದ್ದರು. ತಮ್ಮ ತಿಳುವಳಿಕೆಯನ್ನು ( ಬಹುತೇಕ ಕಪ್ಪೆ - ವಿಜ್ಞಾನದ ಸದ್ಯದ ಮಿತಿಯನ್ನು) 
ಮೀರಿದ್ದವಾದರೆ, ಅಷ್ಟೇ ವಿನಯಪೂರ್ವಕವಾಗಿ ತಮ್ಮ ಅಶಕ್ತತೆಯನ್ನು ನಿವೇದಿಸುವುದರೊಡನೆ ಕೇಳಿದವರೇ 


ದ ವಿನೀತ ಕುಮಾರ್ 


11 ಕಾನನ- ಏಪ್ರಿಲ್ 2017 


ಅದರ ಶೋಧನೆಗಿಳಿಯುವಂತೆ ಪ್ರೇರಣೆಯನ್ನೂ ಕೊಡುತ್ತಿದ್ದರು. ಉತ್ಸಾಹ, ನಗೆ, ಹಾಸ್ಯಪ್ರಜ್ಞೆಗಳಂತು ಕೆವಿಜಿಯಲ್ಲಿ 
ಎಂದೂ ಮಾಸುವುದಿಲ್ಲ . ಇವನ್ನು ಮೀರಿಯೂ ` ಹುಡುಕು ವವರ ಅನುಕೂಲಕ್ಕೆ ಕೆವಿಜಿ ತಮ್ಮ ಸಂಗ್ರಹದಿಂದ ಕೆಲವು 
ಆಯ್ದ ಪುಸ್ತಕಗಳನ್ನೂ ತಂದು ಅಲ್ಲಿ ಎಲ್ಲರಿಗೂ ಮುಕ್ತವಾಗಿ ಸಿಗುವಂತೇ ಇರಿಸಿದ್ದರು. 


ಈ ಬಾರಿ ಪೂರ್ಣ ಮಳೆಗಾಲ ಬಿಸಿಲೆಯಲ್ಲಿ ಇನ್ನೂ ತೊಡಗಿಯೇ ಇರಲಿಲ್ಲ. ಭವನದ ಒತ್ತಿನ ಕೆರೆ ಕೆಸರು 
ಹೊಂಡವಾಗಿಯೇ ಇತ್ತು. ರಾತ್ರಿಯಲ್ಲೂ ಕಪ್ಪೆಗಳ `ಪ್ರೇಮ ಚಟುವಟಿಕೆಗಳು ಹೆಚ್ಚು ಜಾಗೃತವಾಗಿರಲಿಲ್ಲ . ಸಣ್ಣ ಕ್ಷೇತ್ರ 
ಕಾರ್ಯಗಳಿಗೆ ಸಭಾಭವನದ ಆಸುಪಾಸು, ಅಶೋಕವನಕ್ಕೆ ಹೋಗುವ ಕಾಲುದಾರಿ , ಕೆರೆಗಳೆರಡರ ಏರಿ, 
ದಾರಿಯೊತ್ತಿನ ಕಲ್ಲಕೋರೆಗಳನ್ನು ಬಳಸಿಕೊಂಡಿದ್ದೆವು. ವಿಸ್ತ್ರತ ಕ್ಷೇತ್ರಕಾರ್ಯಕ್ಕೆ ಮೊದಲ ಮುಸ್ಸಂಜೆ, ಎಲ್ಲ ತಮ್ಮ 
ತಮ್ಮ ವಾಹನಗಳನ್ನೇರಿ ಅಶೋಕವನದ ಅಂಚಿಗೆ ಹೋದೆವು. ಕತ್ತಲಾವರಿಸುವ 
ಮೊದಲೇ ದಟ್ಟಕಾಡಿನ ಒಳಹೊಕ್ಕು, ವರ್ಷಪೂರ್ತಿ ಹರಿಯುವ ತೊರೆ ವಲಯದ ಉದ್ದಕ್ಕೆ , ಪೂರ್ಣ 
ಕತ್ತಲಲ್ಲಿ ಸುಮಾರು ಒಂದೂವರೆ ಗಂಟೆ ಹುಡುಕಾಟ ಮಾಡಿ ಮರಳಿದೆವು. 


© ವಿತ್ ಕುಮಾರ್ 


. 


0 . 


ಹಾಗೇ ಎರಡನೇ ರಾತ್ರಿ ಹೊನ್ನಾಣ್ಣಿನ ಮಹಾಬಂಡೆ, ಮತ್ತದರ ಸುತ್ತಮುತ್ತಣ ತೆರೆದ 
ಹುಲ್ಲಗುಡ್ಡೆಯಲ್ಲಿ ಸರ್ವೇಕ್ಷಣೆ ಮಾಡಿದೆವು. ಬೆಳಗ್ಗಿನ ಕಾಫಿ- ತಿಂಡಿಗೂ ಮುನ್ನಿನ ಕಿರುಚಾರಣಕ್ಕೆ ಮೊದಲ ದಿನ 
ತುಳಸಿ ಹೋಟೆಲಿನ ಎದುರಿನ ಕಲ್ಲುಗುಡ್ಡ ಏರಿದ್ದೆವು. ಪಿರಿಪಿರಿ ಮಳೆ: ದಟ್ಟ ಮಂಜು ನಮ್ಮನ್ನು ಪಶ್ಚಿಮ ಘಟ್ಟದ 
ವಿಹಂಗಮ 

ನೋಟದಿಂದ ವಂಚಿಸಿದವು. ಆದರೆ ಅಂತಿಮ ದಿನದಂದು ಹಾಗೆ 


12 ಕಾನನ - ಏಪ್ರಿಲ್ 2017 


© ಎಣ್ರವಾರ್ 


ದಾರಿಯಲ್ಲೇ ಬೀಟೀಸ್ಪಾಟಿಗೆ ನಡೆದಾಗ ನಮ್ಮ ಅದೃಷ್ಟ ಖುಲಾಯಿಸಿತ್ತು. ಮೋಡ ಹರಿದು ಶಿಖರ ಕಣಿವೆಗಳ 
ದರ್ಶನವಾಗಿತ್ತು. ಅಲ್ಲಿ ಅರಣ್ಯ ಇಲಾಖೆಯ ಸುಂದರೀಕರಣದ ಭಾಗವಾಗಿ ಬಂದ ನವರಂಗಿನ ನಡೆಮಡಿಯ ಮೇಲೆ 
ಮಳೆಗಾಲದ ಪಾಚಿ ಬೆಳೆದಾಗ , `ಮಝಾ ಉಡಾಯಿಸುವವರು ಬಂದು, ಜಾರಿ ಬೀಳುವ ಚಿತ್ರ 
ಕಲ್ಪಿಸಿಕೊಂಡಾಗ ತುಸು ಬೇಸರವೂ ಆಯ್ತು. 

ನಿಮಗೆಲ್ಲ ತಿಳಿದಂತೆ 
ಪುಷ್ಪಗಿರಿ ವನಧಾಮದ ವಿಸ್ತರಣೆಯೇ 
ಬಿಸಿಲೆ ವಲಯದ ಕಾಡು. 
ಅಶೋಕವನ ಅದರದೇ ಒಂದು 
ಅವಿಭಜಿತ ಅಂಗ. ಈ ಸಹಜತೆ 
ನಮ್ಮನ್ನು ಹಕ್ಕಿ , ಕಪ್ಪೆಗಳಂಥ ಸಣ್ಣ 
ಜೀವಗಳತ್ತ ಸೆಳೆದಂತೆ , ಆನೆ , ಹುಲಿ , 
ಚಿರತೆಗಳಂಥ ದೊಡ್ಡ ಜೀವಗಳತ್ತ, 
ಹಾವು ಚೇಳುಗಳಂಥ ವಿಷ 
ಜೀವಿಗಳತ್ತ ಎಚ್ಚರಿಸುತ್ತಲೂ 

ಇರುತ್ತದೆ. ಕಳೆದ ಆರು ವರ್ಷಗಳಲ್ಲಿ 
ನಮಗೆ ಯಾವುದೇ ವನ್ಯಜೀವಿಯಿಂದ ಆತಂಕ ಬಂದುದಿಲ್ಲ. ಮಾಮೂಲೀ ಜಿಗಣೆಗಳು, ಅಲ್ಲೊಂದು ಇಲ್ಲೊಂದು 
ಕಂದೊಡಿ ಹಸಿರು ಹಾವುಗಳೂ , ಕೊಂಬಚೇಳೂ ದಾಖಲೆಗೆ ಸೇರಿಕೊಂಡವು, ಅಷ್ಟೆ, ರಸ್ತೆ ಮೇಲೆ ಸಾವಿಗೀಡಾಗುವ 
ಹಾವುಗಳ ಬಗ್ಗೆ ಅಪಾರ ಕಾಳಜಿಯ ಯಶಸ್ವಿ ಮತ್ತು ಉದಯ ಹೆಗಡೆ ನಮ್ಮ ಸವಾರಿಗಳಲ್ಲೇ ಎರಡು ಮೂರು 
ದೊಡ್ಡ ಹಾವಿನಂಥದ್ದೇ ಜೀವಿಗಳನ್ನು ರಕ್ಷಿಸಿದ್ದರು. ಅವನ್ನವರು ಕಪ್ಪೆಯದೇ ಜಾತಿಯ - ಸಿಸಿಲಿಯನ್, ( ಬೆನ್ನು 
ಹುರಿಯಿರುವ ಉಭಯಚರಿ , ನಿರ್ವಿಷಕಾರಿ ) ಎಂದೇ ಮೊದಲು ಭಾವಿಸಿದ್ದರು. ಅನಂತರ ಹಾಗಲ್ಲ, ಎರೆಹುಳದಲ್ಲೇ 
ದೊಡ್ಡ ಜಾತಿ ಎಂದು ಖಚಿತಗೊಂಡಿತು. ಏನಿದ್ದರೂ ಎರಡೂ ತಿಳಿಯದ ನನಗೆ ಸಿಕ್ಕಿದ್ದೆಲ್ಲ ಬೋನಸ್ಟೇ ! 
ಸಭಾಂಗಣದ ಕಲಾಪಗಳಲ್ಲಿ ಮುಖ್ಯ ಮಾತುಗಾರ ಕೆವಿಜಿ ಇದ್ದಂತೇ ಕೆಲವರು ಸಣ್ಣ ಅವಧಿಯ ಪ್ರಸ್ತುತಿಗಳನ್ನೂ 
ಕೊಟ್ಟರು. ಮಣಿಪಾಲದ ಮುರಕಲ್ಲ ಪರಿಸರದ ಕಪ್ಪೆಗಳ ಕುರಿತು ಕೆಲಸ ಮಾಡಿದ ಮಧುಶ್ರೀ ಮುಡೈ , ಕಪ್ಪೆ 
ಜಾಗೃತಿಯನ್ನು ಜನಪರ ಮಾಡುವ ಕುರಿತು ಸ್ವಾನುಭವದ ಮಾತುಗಳನ್ನಾಡಿದರು. ಕುದುರೆಮುಖ 
ಗಣಿಯೋಜನೆಯನ್ನೆತ್ತಂಗಡಿ ಮಾಡುವಲ್ಲಿ , ಮತ್ತೆ ವನಧಾಮವನ್ನು ನಿರ್ಮಾನುಷ ಮಾಡುವಲ್ಲಿ ಪರಿಣಾಮಕಾರಿ 
ಕೆಲಸ ಮಾಡುತ್ತಲೇ ಇರುವ ನಿರೇನ್ ಜೈನ್ ಮಾತಾಡಿದರು. ಇವರು ವನ್ಯಪರಿಸರ ರಕ್ಷಣೆಗಾಗಿಯೇ ನಡೆಸಿದ 
ಚಟುವಟಿಕೆಗಳಲ್ಲಿ ಪಾರದರ್ಶಕವಾಗಿಯೇ ಇದ್ದವು. ಆದರೆ ಆಶ್ಚರ್ಯಕರವಾಗಿ ಅವು ವನ್ಯ ಇಲಾಖೆಗೆ 
ಅಪ್ರಿಯವಾದದ್ದು, ಅದು ಕೊಟ್ಟ ಕಾಟಗಳನ್ನೂ ನಿರೇನ್ ಸೂಕ್ಷ್ಮವಾಗಿ ಪರಿಚಯಿಸಿ ವನ್ಯಸಂರಕ್ಷಣಾ ಹೋರಾಟದ 
ವೈಪರಿತ್ಯದ ಮುಖವನ್ನೂ ಕಾಣಿಸಿದರು. 


13 ಕಾನನ - ಏಪ್ರಿಲ್ 2017 


ಖಾಸಗಿ ನೆಲೆಯಲ್ಲಿ ಶುದ್ಧ ವೈಜ್ಞಾನಿಕ ಸಂಶೋಧನೆಗಳನ್ನು ಬೆಂಬಲಿಸುವುದರೊಡನೆ, ಅವನ್ನು 
ಜನಮನದಲ್ಲಿ ಬಿತ್ತರಿಸುವ ಕೆಲಸವನ್ನೂ ಮಾಡುತ್ತಿರುವ ಗುಬ್ಬಿ ಲ್ಯಾಬ್ಬಿನ ನಿರ್ದೇಶಕ ಎಚ್.ಎಸ್. ಸುಧೀರ್ 
ಕೂಡಾ ಮಾತಾಡಿದರು. ಇವರು ನಿರಂತರ ಕಪ್ಪೆ ಶಿಬಿರಗಳ ಯಶಸ್ಸು ಮತ್ತು ಜೈವಿಕ ಸಂಶೋಧನಾ ರಂಗದಲ್ಲಿ 
ಈ ವಲಯದ ಅಸಂಖ್ಯ ಸಾಧ್ಯತೆಗಳನ್ನು ಧಾರಾಳ ಗುರುತಿಸಿದ್ದರು. ಹಾಗಾಗಿ , ಇದೇ ಸೆಪ್ಟೆಂಬರಿನಲ್ಲಿ ಇಲ್ಲೇ 
ಮರಗಳ ಕುರಿತು ಒಂದು ಕಮ್ಮಟ ನಡೆಸುವ ಹೊಳಹನ್ನು ಹಂಚಿಕೊಂಡರು. ಬಯಲು ಸೀಮೆಯ ಭಾಗವಾಗಿಯೇ 
ಗುಬ್ಬಿ ಲ್ಯಾಬ್ ಇದೆ. ಅದಕ್ಕೆ ಜೈವಿಕ ವೈವಿಧ್ಯದ ಬಹುಮುಖ್ಯ ನೆಲೆಯಾದ ಪಶ್ಚಿಮಘಟ್ಟಗಳ ವಲಯದಲ್ಲಿ ಇಲ್ಲಿ 
ಅಶೋಕವನ ಒದಗಿದೆ. ಹಾಗೇ , ಅತ್ತ ಉತ್ತರಕನ್ನಡ ಜಿಲ್ಲೆಯಲ್ಲಿ ಅಶೋಕಹೆಗಡೆಯವರೂ ಒಂದು ಖಾಯಂ ನೆಲೆ 
ಒದಗಿಸಿರುವುದನ್ನು ಸಂತೋಷದಿಂದಲೇ ಉಲ್ಲೇಖಿಸಿದರು. ಈ ಮೂರು ಕೇಂದ್ರಗಳ ಸಮನ್ವಯದಲ್ಲಿ ಇನ್ನಷ್ಟು 
ಪ್ರಕೃತಿಪರ ಚಟುವಟಿಕೆಗಳನ್ನು ನಡೆಸುವ ಮಾತೂ ಸುಧೀರ್ ಅವರ ಮಾತಿನಲ್ಲಿ ಬಂತು. ಶಿಬಿರಾರ್ಥಿಗಳನ್ನು 
ಸಮನ್ವಯ ಮಾಡುವಲ್ಲಿ ನಾಯಕತ್ವ ವಹಿಸಿದ ವಿನೀತ್, ಸ್ವತಃ ಜೀವವಿಜ್ಞಾನದ ಸ್ನಾತಕೋತ್ತರ ಪದವಿ ಮುಗಿಸಿದ 
ಸಂಶೋಧಕ. ಈತ ಕಪ್ಪೆಗಳ ಕರೆಯನ್ನು ಧ್ವನಿಮುದ್ರಿಸಿ, ಗುರುತಿಸುವ ತನ್ನ ಯೋಜನೆಯನ್ನೂ 
ಪ್ರಸ್ತುತಪಡಿಸಿದ್ದರು. 

ಕಪ್ಪೆಗಳು ರಾತ್ರಿ ಕಾಲದಲ್ಲಿ 
ಚಟುವಟಿಕೆಗಳನ್ನು ಹೆಚ್ಚಿಸುವುದು ನಮಗೆ ತಿಳಿದೇ 
ಇದೆ. ಸಹಜವಾಗಿ ಹೆಚ್ಚಿನ ಶಿಬಿರಾರ್ಥಿಗಳೆಲ್ಲ 
ಒಳ್ಳೆಯ ಟಾರ್ಚು, ದೃಶ್ಯ , ಧ್ವನಿ ದಾಖಲಿಸುವ 
ಸಲಕರಣೆಗಳಿಂದ ಸಜ್ಜಾಗಿಯೇ ಇದ್ದರು. ಶಿಬಿರದ 
ಕೊನೆಕೊನೆಯ ಕಲಾಪವೊಂದರಲ್ಲಿ ಆ ಎಲ್ಲ 
ಸಂಗ್ರಹಗಳನ್ನು ಎಲ್ಲರೆದುರು ಪ್ರದರ್ಶಿಸಿ, 

ಅವರಿಂದಲೇ ವಿವರಣೆಗಳನ್ನು ಹೊರಡಿಸಿದ ಕ್ರಮ 
ತುಂಬ ಚೆನ್ನಾಗಿತ್ತು. ಇದು ವೈಯಕ್ತಿಕ ಹೆಚ್ಚುಗಾರಿಕೆಯನ್ನು ( ಸ್ವಾರ್ಥ? ಸ್ವಾಮ್ಯ ?) ಅಳಿಸಿತು. ಶಿಬಿರದ ಯಶಸ್ಸನ್ನು 
ಸಾರುವುದರೊಡನೆ ಅದುವರೆಗೆ ಅಸ್ಪಷ್ಟವಾಗಿ ಗ್ರಹಿಸಿದ್ದೆಲ್ಲವನ್ನು ಎಲ್ಲರಲ್ಲಿ ಪುನರ್ಮನನಗೊಳಿಸಿ ಗಟ್ಟಿಗೊಳಿಸಿತು. 
ಎರಡನೇ ಮಧ್ಯಾಹ್ನಕ್ಕಾಗುವಾಗಲೇ ಎಲ್ಲೋ ಮರ ಬಿದ್ದ ನೆಪದಲ್ಲಿ ಹೋದ ಕರೆಂಟು ಮತ್ತೆ ನಾವಿರುವವರೆಗೆ 
ಬರಲೇ ಇಲ್ಲ. ಭಾರೀ ಮಳೆ ಇಲ್ಲದಿದ್ದರೂ ಮೋಡಗವಿದ ವಾತಾವರಣದಲ್ಲಿ ಇದು ಸಭಾಕಲಾಪಗಳನ್ನೂ ನಮ್ಮ 
ದೈನಂದಿನ ನೀರಿನ ಬಳಕೆಯನ್ನೂ ತುಸು ಕಾಡಿತು. ಆದರೆ ಶಿಬಿರಾರ್ಥಿಗಳ ಚೈತನ್ಯವನ್ನಲ್ಲ. 


Qಐಲೀತ್ ಕುಮಾರ್ 


ವಿವಿಧ ಜೀವನಕ್ರಮಗಳಿಗೆ, ಬಹುತೇಕ ನಗರ ಸವಲತ್ತುಗಳಿಗೆ ತಮ್ಮ ತನು- ಮನಗಳನ್ನು ರೂಢಿಸಿಕೊಂಡ 
ಮೂವತೈದು ಮಂದಿ, ಹೆಣ್ಣು ಗಂಡೆಂಬ ಬೇಧವಿಲ್ಲದೆ ಸೋರುವ ಛತ್ತಿನಡಿಯಲ್ಲಿ ಉಪಯುಕ್ತ ವಿಚಾರವಷ್ಟನ್ನೂ 
ಸಂಗ್ರಹಿಸಿದರು. ಮಂಕು ಬೆಳಕಿನಲ್ಲಿ ಹೊಳಪುಗಣ್ಣಾಗಿ ಕೇಳಿದರು. ಶೀತಲ ವಾತಾವರಣದಲ್ಲಿ ವಿಚಾರವಿನಿಮಯದ 


14 ಕಾನನ - ಏಪ್ರಿಲ್ 2017 


ಬಿಸಿ ಕಂಡರು, ದಡಬಡಾಯಿಸುವ ಮಂಚ, ಕೊರೆಯುವಂಥಾ ತಣ್ಣನೆಯ ನೆಲವೆಂದು ನೋಡದೇ 
ಸುಖನಿದ್ದೆಯನ್ನೂ ತೆಗೆದರು. ಸರಿ ಇರಲಿಲ್ಲದಿದ್ದರೂ ಬೇಸರಿಸಿಕೊಳ್ಳದೇ ಹೊಂದಿಕೊಂಡರು. ಊಟ ತಿಂಡಿ 
ಎಂದಲ್ಲ, ಒಂದು ಚಾ ಕುಡಿಯುವುದಿದ್ದರೂ ತಚಿಪಿಚಿ ಕೆಸರು ಮೆಟ್ಟಿ, ಕತ್ತಲು ಮಂಜು ಮಳೆ ಮರೆತು ನೂರಿನ್ನೂರು 
ಮೀಟರಿನಾಚಿನ ಗೂಡುಹೋಟೆಲಿಗೆ ನಡೆಯುತ್ತಿದ್ದರು. ಅಲ್ಲಿದ್ದ ಒಂದೇ ಮೇಜಿಗೆ ಹತ್ತು ಜನ ಮುತ್ತಿಗೆ ಹಾಕಿದರೆ, 
ಉಳಿದವರು ಅಂಗಡಿ ಮೆಟ್ಟಿಲಿನಲ್ಲಿ ಕುಳಿತೋ ಇಳಿಸಿ ಕಟ್ಟಿದ್ದ ಸಿಲ್ಫಾಲಿನ್ ಬಡಕಲು ಮಾಡಿನಡಿಯಲ್ಲಿ ನಿಂತೋ 
ಉಪಹಾರ ತೆಗೆದುಕೊಳ್ಳುವ ಸ್ಥಿತಿ ಹಾಗೂ ಪ್ರಾಯ ಅರವತ್ತು ಕಳೆದ, ಅನ್ಯ ಸಹಾಯಕರಿಲ್ಲದ ದೇವೇಗೌಡ 
ಕಮಲಮ್ಮ ದಂಪತಿಗಳು ಕೊಟ್ಟ ಅಲ್ಲಿನ ಸಹಜ ತಿನಿಸುಗಳನ್ನೇ ಆಹಾ, ಅಪೂರ್ವ ಎನ್ನುತ್ತ ತಿಂದರು. ತಟ್ಟೆಲೋಟ 
ಕೊರತೆ ಕಾಡದಂತೆ ಎಲ್ಲರೂ ಅವರವರ ತಟ್ಟೆ ಲೋಟ ತೊಳೆದೇ ಕೊಟ್ಟರು. ವಿದ್ಯುತ್ ಕೈಕೊಟ್ಟು ಮಿಕ್ಕಿ 
ಇಲ್ಲವೆಂದಾಗ ಕಮಲಮ್ಮನಿಗೆ ಚಟ್ಟಿ ಬೀಸಲು ಸಂದೀಪ ಕೈ ಸೇರಿಸಲು ಮುಂದಾಗಿದ್ದಂತೂ ನಿಜಕ್ಕೂ ಸ್ಮರಣೀಯ . 


ಇಲೀಷ್ 


ಶಿಬಿರಕ್ಕೆ ಬಂದವರಲ್ಲಿ, ಒಟ್ಟಾರೆ ಟ್ರೆಕ್ಕಿಂಗೆಂದುಕೊಂಡವರೂ , ಹೀಗೇ ಒಂದು ನೇಚರ್ 
ಕ್ಯಾಂಪೆಂದುಕೊಂಡವರೂ ಜಿಗಣೆಯಂಥ ಮಹಾ ರಕ್ತಪಿಪಾಸಿನ ಅರಿವೇ ಇಲ್ಲದವರೂ 
ಇದ್ದರು. ಚಿತ್ರಕಲಾಪರಿಷತ್ತಿನ ವಿದ್ಯಾರ್ಥಿಯೋರ್ವ ಕಪ್ಪೆ ಹುಡುಕಾಟಕ್ಕೆ ಕಣ್ಣು ಚೂಪು ಮಾಡಿದಷ್ಟೇ , ಪ್ರಾಕೃತಿಕ 
ರಮ್ಯ ದೃಶ್ಯಗಳಿಗೆ ಕಣ್ಣು ಅರಳಿಸುತ್ತಿದ್ದ. ಆತ ತನ್ನ ಕಿರುಹೊತ್ತಿಗೆಯಲ್ಲಿ ಗೀಚಿಕೊಳ್ಳುತ್ತಿದ್ದ ಹೊಳಹುಗಳು, 
ವಿರಾಮದಲ್ಲಿ ಸುಂದರ ಚಿತ್ರಗಳಾಗಿ ವಿಸ್ತರಿಸಿದ್ದನ್ನು ನೋಡಲು ನಾನಂತೂ ಕಾಯುತ್ತಿದ್ದೇನೆ! ಜೀವವಿಜ್ಞಾನದಲ್ಲಿ 
ಸ್ನಾತಕೋತ್ತರ ಕಲಿಕೆ ಮುಂದುವರಿದ ಸಂಶೋಧನಾ ಆಸಕ್ತಿಗಳನ್ನು ನೆಚ್ಚಿ ಗಟ್ಟಿಗೊಳ್ಳಲು ಬಂದವರೂ ಇದ್ದರು. 

ಸಂದ ವರ್ಷಗಳಲ್ಲಿ ಬಿಸಿಲೆ, 
ಶಿಬಿರಾನುಭವಗಳ ಮೋಹಕ್ಕೆ ಬಿದ್ದು ಮತ್ತೆ 
ಮತ್ತೆ ಬಂದವರಂತೂ ಇದ್ದೇ ಇದ್ದರು. ಮುಖ್ಯ 
ಉದ್ದೇಶವನ್ನು ಮರೆಯದೇ ಬಾಲ್ಯದ ಚಪಲ 
ಬಿಡದೇ ಆಸುಪಾಸಿನ ಸೀಬೆ, ಪನ್ನೇರಳೆ 
ಗಿಡಗಳನ್ನೆಲ್ಲ ( ಹಳ್ಳಿಗರನ್ನು ಕೇಳಿಯೇ ) 
ಮುಖ್ಯವಾಗಿ ಸೂರೆಗೈದ ಮಹಾಲಕ್ಷ್ಮಿ , 
ಎರಡೂ ಬೆಳಿಗ್ಗೆ ಮಂಜು ಚಳಿಗಳ 

ರಗಳೆ ಯನ್ನು ಸ್ವಂತ ಸೃಜನಾತ್ಮಕತೆಗೆ 
ಪ್ರೇರಣೆಯಾಗಿ ಕಂಡು, ಭವನ ಕೆಸರಂಗಳದ ಮೂಲೆಯಲ್ಲಿ ಯಾರಾದರೂ ನೋಡಬೇಕೆಂಬ ಲೇಶ 
ಬಯಕೆಯಿಲ್ಲದೇ ಸಣ್ಣದಾಗಿ ಗಾನ-ನೃತ್ಯವಾಡಿದ್ದ ತರಾವ್ ( ನಾನಂತೂ ಆಕೆಯನ್ನು ಡ್ಯಾನ್ಸಿಂಗ್ ಫ್ರಾಗ್ 
ಎಂದೇ ಕರೆದಿದ್ದೆ), ಕಪ್ಪೆ ಗುರುತಿಸುವುದರೊಡನೆ ಸಂಗ್ರಹಿಸಿದ ಪ್ಲಾಸ್ಟಿಕ್ ಕಸಗಳನ್ನೆಲ್ಲಿ ಹಾಕಲೆಂದು ತಲೆ 
ತುರಿಸಿದ ಜಗದೀಶ್, ಹವ್ಯಾಸೀ ರೇಡಿಯೋವನ್ನು ಹೊತ್ತು ತಂದದ್ದಲ್ಲದೇ ಶಿಬಿರದ ನಡುವಣ ಬಿಡುವು ನೋಡಿ, 
ಆಯಕಟ್ಟಿನ ಜಾಗಗಳಲ್ಲಿ “ಕಾಲಿಂಗ್ ಕಾಲಿಂಗ್.... ರೋಜರ್ ರೋಜರ್ ” ಎಂದು ಬಡಬಡಿಸುತ್ತಿದ್ದ ರೋಹಿತ್.... 
15 ಕಾನನ - ಏಪ್ರಿಲ್ 2017 | 


ಹೀಗೆ ಪಟ್ಟಿ ಮಾಡಿದಷ್ಟೂ ಮುಗಿಯದಉಪ ಆಸಕ್ತಿಗಳವರೇ ಎಲ್ಲ! ಆದರೆ ಶಿಬಿರದ ಕೊನೆಯ ಕಲಾಪದಲ್ಲಿ ಎಲ್ಲರೂ 
ತಮ್ಮ ಅನುಭವ ಮತ್ತು ಸಲಹೆಗಳನ್ನು ಅಭಿವ್ಯಕ್ತಿಸುವ ಅವಕಾಶ ಒದಗಿದಾಗ ಎಲ್ಲವೂ ಕಪ್ಪೆಮಯವಾಗಿ ಕಾಣಿಸಿದ್ದು 
ನಿರೀಕ್ಷಿತವೂ ಹೃದ್ಯವೂ ಇತ್ತು. 


ಆದಿತ್ಯವಾರದ ಮಧ್ಯಾಹ್ನದೂಟ ಮುಗಿಸಿ ಹೆಚ್ಚುಕಮ್ಮಿ ಎಲ್ಲ ಬಂದಂತೇ ಚದುರಿದೆವು. ಒಂಟಿಯಾಗಿ 
ಬಂದಿದ್ದ ಉದಯಹೆಗಡೆಯವರಿಗೆ ಮರಳುವ ದಾರಿಯಲ್ಲಿ ಸಂದೀಪ್, ಮಹಾಲಕ್ಷ್ಮಿಯರ ಸಾಂಗತ್ಯ ಸಿಕ್ಕಿದ್ದೊಂದು 
ಲಾಭ, ಅತ್ತ ಹೋಗುವವರದೇನಿದ್ದರೂ ತಿಳಿಯಾದ ಆಗಸದಡಿಯ , ಬಯಲಸೀಮೆಯ ಸುಲಭಯಾನ. ಆದರೆ ಘಟ್ಟ 
ಇಳಿಯುವ ನಮ್ಮದು ಹಾಗೆ ಕಾಣಲಿಲ್ಲ. ಕವಿದ ದಟ್ಟ ಮೋಡ ಎಂದೂ ಬಾನಬೋಗುಣಿ ಕವುಚೀತು, 
ಮರಧರೆಗಳನ್ನುರುಳಿಸಿ ಕಾಡೀತು ಎಂದು ಹೆದರುತ್ತಲೇ ಧಾವಿಸಿದೆವು. ಅದೃಷ್ಟ ನಮ್ಮೊಡನಿತ್ತು; ಹಾಗೇನೂ 
ಆಗಲಿಲ್ಲ . ಆದರೆ ಸೆಪ್ಟೆಂಬರಿನಲ್ಲಿ ಬರಲಿರುವ ವೃಕ್ಷ- ಕಮ್ಮಟದ ಮಧುರ ಕನಸು, ಬಯಸಿ ಪಡೆಯುವ 
ಮಧುರಯಾತನೆ . ಮತ್ತೆ ಕೆವಿಜಿ ಸೂಚಿಸಿದಂತೆ, ಕೇವಲ ಮಳೆಗಾಲದ ಮೊದಲ ಕಪ್ಪೆ ಅಧ್ಯಯನ ಸಾಲದು. 
ಮಳೆಗಾಲದ ಅಂತ್ಯದ್ದೂ ನಡೆಯಬೇಕು, ವಿವಿಧ ಋತುಮಾನಗಳದ್ದೂ ಬೇಕು, ಕೇವಲ ಗುರುತಿಸುವುದರಿಂದ 
ಮೇಲಕ್ಕೂ ಏರುವುದಾಗಬೇಕು ಎಂಬಿತ್ಯಾದಿ ತುಡಿತ ( ಪ್ರಯೋಗಾಲಯದ ಬಟ್ಟಲೊಳಗೆ ಕತ್ತರಿಸಿಟ್ಟ ಕಪ್ಪೆಯ 
ಹೃದಯದಂತೆ!) ಒಮ್ಮೆ ಕಪ್ಪೆ ಶಿಬಿರ ಅನುಭವಿಸಿ ಬಿಸಿಲೆಯಿಂದ ದೂರಾದವರನ್ನೆಲ್ಲ ನಿರಂತರ ಕಾಡುತ್ತಲೇ 
ಇರುತ್ತದೆ! 


© ವಿತ್ ಕುಮಾರ್ 


- ಅಶೋಕವರ್ಧನ . ಜಿ . ಎನ್ 


16 ಕಾನನ - ಏಪ್ರಿಲ್ 2017 


ಮಂಗಳೂರು, ದ. ಕನ್ನಡ ಜಿಲ್ಲೆ. 


ಕಪ್ಪೆ ಮದ್ದು 
...?! 


ಆ ದಿನ ಬೆಳಿಗ್ಗೆ ನಾನು ಎದ್ದ ಕಾರಣ ಇನ್ನೂ 
ತಿಳಿಯುತ್ತಿಲ್ಲ . ಆಗತಾನೇ ಮಲಗಿದ ನನಗೆ 
ಯಾರೋ ಮಧ್ಯರಾತ್ರಿ ಎಬ್ಬಿಸಿದಂತಾಯಿತು. ಎದ್ದು 
ನೋಡಿದರೆ ಯಾರೂ ಕಾಣಲಿಲ್ಲ. ಸಮಯ 
ನೋಡಿದೆ, ಬೆಳಿಗ್ಗೆ ಸುಮಾರು 8 ಘಂಟೆ. ಇದಾದ 
ಕೆಲವು ಕ್ಷಣಗಳ ನಂತರ ತಿಳಿಯಿತು. ನಾನು ನನ್ನ 
ಮನೆಯಲ್ಲಿಲ್ಲ, ನೆನ್ನೆ ರಾತ್ರಿಯೆಲ್ಲಾ ಗುರುರಾಜ ಮತ್ತು 

ಸ್ನೇಹಿತರೊಡನೆ ಕಪ್ಪೆ ಹುಡುಕಿ ಬಂದು ವಿಷ್ಣು 
ತೋಟದಲ್ಲಿ ತಂಗಿದ್ದೆವು ಎಂದು! ಇದಾದ ನಂತರ ಹೊರಬಂದ ನನಗೆ ಗುರುರಾಜರ ಪ್ರಶ್ನೆಯೊಂದು ನನ್ನನ್ನೇ 
ಕೇಳಲು ತುದಿಗಾಲಲ್ಲಿ ನಿಂತಿರುವ ಹಾಗೆ ಕಾದಿತ್ತು. ಕಮ್ ಆನ್, ಹೇಳಿ ನೆನ್ನೆ ರಾತ್ರಿ ಎಷ್ಟು ಜಾತಿಯ ಕಪ್ಪೆಗಳನ್ನು 
ಗುರುತಿಸಿದಿರಿ ? ಎಂದರು. ನನಗೆ ಒಂದೂ ನೆನಪಿಗೆ ಬರಲಿಲ್ಲ! ಆದರೂ ಯೋಚಿಸುತ್ತಿರುವ ಹಾಗೆ ಮುಖಭಾವ 
ತೋರುತ್ತಿದ್ದ ಹಾಗೆ ನನ್ನ ಅಕ್ಕ - ಪಕ್ಕದಿಂದ ಒಂದೊಂದೇ ಹೆಸರುಗಳು ಕೇಳಿಬಂದುವು. ಅಬ್ಬಾ...! ಎಂದುಕೊಂಡೆ. 
ಅಷ್ಟು ಹೊತ್ತಿಗೆ 13 ಜಾತಿಯ ಕಪ್ಪೆಗಳ ಹೆಸರುಗಳು ಹೊರಬಂದವು. ಯಾವಾಗಲೋ ಸುಮ್ಮನೆನೋಡಿದರೆ, ಸ್ವಲ್ಪ 
ದೊಡ್ಡಕಪ್ಪೆ ಹಾಗೂ ಸಣ್ಣಕಪ್ಪೆ ಕಾಣುವ ನನಗೆ, ಆದಿನ ನಮ್ಮ ಸುತ್ತಮುತ್ತ ಇಷ್ಟು ಜಾತಿಯ ಕಪ್ಪೆಗಳಿವೆಯೇ ? 
ಎಂದು ಆಶ್ಚರ್ಯವೇ ಆಯಿತು. ಅದಲ್ಲದೆ ಮೊದಲಬಾರಿಗೆ ಕಪ್ಪೆವಾಕ್ (Frog Walk) ಬಂದ ನನಗೆ ಇವೆಲ್ಲ 
ನೋಡಿದೆನೆಂದು ಖುಷಿಯೂ ಆಯಿತು. 


ಹೀಗಿರುವಾಗ, ನಮ್ಮ ದಕ್ಷಿಣ ಭಾರತದಲ್ಲೇ ಇತ್ತೀಚೆಗೆ ಕಂಡುಹಿಡಿದ ಒಂದು ಜಾತಿಯ ಕಪ್ಪೆಯ 
ಲೋಳೆಯಿಂದ ಹಂದಿಜ್ವರಕ್ಕೆ ಮದ್ದು ತಯಾರಿಸಬಹುದು ಎಂಬ ವಿಷಯ ಕೇಳಿ ಅತ್ಯಾಶ್ಚರ್ಯವಾಗಿತ್ತು. ಹೌದು; 
ಮುಂದಿನ ದಿನಗಳಲ್ಲಿ ಕೆಲವು ಜ್ವರಗಳಿಗೆ(flu) ಕಪ್ಪೆಗಳ ಲೋಳೆಗಳಿಂದಲೇ ಮದ್ದನ್ನು ತಯಾರಿಸಲ್ಪಡಬಹುದು. ಈ 
ತರಹ ನಮ್ಮ ರೋಗಗಳಿಗೆ ಔಷಧಿಗಳನ್ನು ಕೆಲವು ಪ್ರಾಣಿಗಳು ತಮ್ಮ ರಕ್ಷಣೆಗಾಗಿ ತಯಾರಿಸುವ ಅಥವಾ 
ಸ್ರವಿಸುವ ಪ್ರೋಟೀನ್ ಗಳನ್ನು ಉಪಯೋಗಿಸಿ ತಯಾರಿಸಬಹುದೆಂದು ಕೆಲವು ದಶಕಗಳ ಸಂಶೋಧನೆಯಲ್ಲಿ 


17 ಕಾನನ- ಏಪ್ರಿಲ್ 2017 


ವಿಜ್ಞಾನಿಗಳಿಗೆ ತಿಳಿಯಿತು. ಕೆಲವು ಉಭಯಚರಿಗಳು ಸ್ರವಿಸುವ ಲೋಳೆಯಿಂದ ಹೆಚ್. ಐ . ವಿ ( HIV ), 


ಹರ್ಪಿಸ್‌( Herpes ) ಮತ್ತು ಜ್ವರ( Flu ) ತಡೆಯುವ ಗುಣಗಳಿವೆ. 


ಹೈಡೋಫಿಲಾಕ್ಸ್ ಬಹುವಿಸ್ತಾರ 
(Hydrophylax _ bahuvistara ) ಎಂಬ 
ಇತ್ತೀಚೆಗಷ್ಟೇ ದಕ್ಷಿಣಭಾರತದಲ್ಲೇ ಮೊದಲು 
ಗುರುತಿಸಿದ ಹೊಸ ಜಾತಿಯ ಕಪ್ಪೆಯ 
ಮೈಮೇಲಿನ ಲೋಳೆಯಿಂದ H1N1 ಮತ್ತು 
H3N2 ಎಂಬ ಎರಡು ಜ್ವರಕ್ಕೆ ಔಷಧಿಗಳನ್ನು 

ತಯಾರಿಸಬಹುದೆಂದು ತಿಳಿದಿದೆ. ಈ 
ಕಪ್ಪೆಯಿಂದ ಹೊರತೆಗೆದ 32 ಬಗೆಯ ಪ್ರೋಟೀನ್ ಗಳಲ್ಲಿ, 4 ಪ್ರೋಟೀನ್ ಗಳು ನಮಗೆ ಪಾಸಿಟಿವ್ ಎನಿಸಿದರೂ , 
ಇವುಗಳಲ್ಲಿ 3 ಸಸ್ತನಿಗಳಿಗೆ ಸರಿಹೊಂದುವುದಿಲ್ಲವಂತೆ. ಉಳಿದ ಒಂದು ಡಬ್ ಉರುಮಿನ್ (Dubbed Urumin ) 
ಎಂಬ ಪ್ರೋಟೀನ್ ಮಾತ್ರ ಹಂದಿಜ್ವರ; ಎಂದು ಪ್ರಸಿದ್ಧವಾಗಿರುವ HIN1ನ್ನು ತಡೆಯುವುದರಲ್ಲಿ 
ಯಶಸ್ವಿಯಾಗಿದೆಯಂತೆ . ಹೀಗೆ ಮುಂದಿನ ಈ ಪ್ರಯೋಗಗಳ ಬೆಳವಣಿಗೆಯಿಂದ ಮುಂದಿನ ಎಷ್ಟೋ ಜ್ವರಗಳಿಗೆ 
ಇವೆ ಮದ್ದಾಗಬಹುದು ಎನ್ನುತ್ತಾರೆ ವಿಜ್ಞಾನಿಗಳು. 


Scientific classification 
Kingdom : Animalia 
Phylum : Chordata 
Class : 

Amphibia 
Order: 

Anura 
Family : Ranidae 
Genus : Hydrophylax 
Species : H . malabaricus 
Binomial name 
Hydrophylaxmalabaricus 


- ಜೈ ಕುಮಾರ್ . ಆರ್ 
ಡಬ್ಲೂ . ಸಿ. ಜಿ, ಬೆಂಗಳೂರು 
. 


18 ಕಾನನ - ಏಪ್ರಿಲ್ 2017 


ಚಕ 


ದುಡಿಮೆಯೇ ದೇವರು 


ಹುಳುವಿನ ಹಿಂದೆ ಹಕ್ಕಿ ಇದೆ 
ಹಕ್ಕಿಯ ಹಿಂದೆ ಬೆಕ್ಕು ಇದೆ 


ಬೆಕ್ಕಿನ ಹಿಂದೆ ನಾಯಿ ಇದೆ 


ತನ್ನಂತೆ ಪರರು 
ಚಿನ್ನದ ನುಡಿ ಕಲಿಸಿದರೇ 
ಸ್ವಸ್ಥ ಸಮಾಜ ಸುಖಿ ಸಮಾಜ 
ಎಂಬ ಸತ್ಯವ ತಿಳಿಯಣ್ಣ... 


ನಾಯಿಯ ಹಿಂದೆ ಚಿರತೆ ಇದೆ 


ಹುಲ್ಲಿನ ಹಿಂದೆ ಮಿಡತೆ ಇದೆ 
ಮಿಡತೆಯ ಹಿಂದೆ ಕಪ್ಪೆ ಇದೆ 
ಕಪ್ಪೆಯ ಹಿಂದೆ ಹಾವು ಇದೆ 
ಹಾವಿನ ಹಿಂದೆ ಗಿಡುಗವಿದೆ 


ಹಣ ವ್ಯಾಮೋಹದಿ ಅಂತರಾಳವ 
ಹರಿದು ಚಿಂದಿಯ ಮಾಡಿಹೆವು 
ಹಂತಕರು ನಿಜ ನಾವಣ್ಣ 
ಹಂತ ಹಂತಕ್ಕೂ ಸಾವಣ್ಣ 
ಹಸಿಯುವರಾರು ಇಲ್ಲ … .. 


ಗಿಡುಗನ ಹಿಂದೆ ಸಾವು ಇದೆ 


ಮೆದು ಪಾನೀಯದಿ ಮಲಿನವಿದೆ 
ಕ್ಷಿಪ್ರ ಆಹಾರದಿರೋಗವಿದೆ 
ಕ್ಷಣಿಕ ಭೋಗಕ್ಕೂ ಅಂತ್ಯವಿದೆ 
ಉದರಾಭರಣಕ್ಕೆ ಶೋಕವಿದೆ 
ಬೊಜ್ಜಿನ ಸ್ವಾದದಿ ಮರಣವಿದೆ. 


ಮರಣ ಪಿಪಾಸು ಮನುಜನ ಅಸುವ 


ಮನುಜನೆ ಹಿಂಡುವ ಕ್ರೌರ್ಯವು ಇಹುದು 


ಸಾಗುತಲಿರುತಿರೆ ಈ ಪರಿ ಗೋಳು 
ಕಾಣೆವು ನಾವು ಮನುಜನ ಬಾಳು 


ಪ್ರಾಣಿಗಳೇಕತೆ ಅರಿಯದ 


ನಾವು ಒಳಗೂ ಹೊರಗೂ 
ತಳಕುವೆವು.... 
ನೆಮ್ಮದಿ ಇರದೇ ತೃಪ್ತಿಯು ಸಿಗದೇ 
ಗೋಮುಖ ವ್ಯಾಘ್ರನಾಗುವೆವು 


ನಂದಕುಮಾರ್ ಹೊಳ್ಳ, 
ಅರ್ಥಶಾಸ್ತ್ರ ಉಪನ್ಯಾಸಕರು, 
ಪಾಂಡೇಶ್ವರ ಗ್ರಾಮ, ಸಾಸ್ತಾನ ಅಂಚೆ, 
ಉಡಪಿ ಜಿಲ್ಲೆ . 


ಪ್ರಕೃತಿ ಬಿಂಬ 


© ವಿಪಿನ್ ಬಾಳಿಗ 


ಕೊಡಗು, ಕರ್ನಾಟಕ. 


ಪೊದೆಕಪ್ಪೆಗಳಾದ ನಾವು ಹೆಸರೇ ಹೇಳುವಂತೆ ಪಶ್ಚಿಮಘಟ್ಟದ ಹಾಗು ಈಶಾನ್ಯ ಕಾಡಿನಪೊದೆಗಳಲ್ಲಿ 
ಕಂಡುಬರುತ್ತೇವೆ. ನಮ್ಮ ಸಂತತಿಯು ಬಲುವಿರಳ. ನಮ್ಮಲ್ಲಿನ ಪ್ರತಿ ಪ್ರಭೇದವು ಬೌಗೋಳಿಕವಾಗಿ 
ಸೀಮಿತವಾಗಿವೆ. ನಾವುಬದುಕಲು, ಆಹಾರಪಡೆಯಲು, ವಿರಮಿಸಲು, ಸಂತತಿಬೆಳೆಸಲು, ಕಾಡಿನ ಪೊದೆಗಳು 
ತುಂಬಾ ಅವಶ್ಯ . ಪರಿಸರದಲ್ಲಿ ನಮ್ಮ ಇರುವಿಕೆಯು ಪರಿಸರದ ಸಮತೋಲನವನ್ನು ಸೂಚಿಸುತ್ತದೆ. 


20 ಕಾನನ- ಏಪ್ರಿಲ್ 2017 


© ವಿಪಿನ್ ಬಾಳಿಗ 


ಕೊಡಗು, ಕರ್ನಾಟಕ. 


ಬೆಳೆಗಳಿಗೆ ಮಾರಕವಾಗಿರುವ ಕ್ರಿಮಿ , ಕೀಟಗಳನ್ನು ತಿಂದು ನಾವು ಬೆಳೆಗಳನ್ನು ಹಲವಾರುರೋಗ 
- ರುಜಿನಗಳಿಂದ 
ಪಾರುಮಾಡುತ್ತಿದ್ದೇವೆ. ವಿಪರ್ಯಾಸವೆಂದರೆ ಮಾನವರು ಸಿಂಪಡಿಸುತ್ತಿರುವ ಕ್ರಿಮಿನಾಶಕಗಳು ನಮ್ಮನ್ನು 
ಅಳಿವಿನ ಅಂಚಿಗೆ ದೂಡುತ್ತಿವೆ . 


21 ಕಾನನ - ಏಪ್ರಿಲ್ 2017 


© ವಿಪಿನ್ ಬಾಳಿಗೆ 


ಕೊಡಗು, ಕರ್ನಾಟಕ. 


ಮಾನವರು ಕಾಡಿನ ಪೊದೆಯನ್ನು ಕಡಿದಾಗಲೆಲ್ಲ ನಾವು ನಮ್ಮ ಆವಾಸವನ್ನು ಕಳೆದುಕೊಳ್ಳುತ್ತಿದ್ದೇವೆ. ನಮ್ಮನೆಲೆ 
ಕಿರಿದಾಗುತ್ತಿದೆ. ನಮ್ಮ ಮೊಟ್ಟೆ- ಮರಿಗಳಿಗೆ ಆಸರೆ ಒದಗಿಸಲಾಗದೆ, ಅವುಗಳು ಬಿಸಿಲಿನ ಧಗೆ ತಾಳಲಾರದೆ, 
ನಶಿಸಿ ಹೋಗುತ್ತಿವೆ. ಉಳಿದವು ಹಕ್ಕಿಗಳಿಗೆ ಆಹಾರವಾಗುತ್ತಿವೆ. ಹೀಗೇ ಮುಂದುವರಿದರೆ ನಮ್ಮ ಸಂತತಿಯೇ 
ಭೂಮಿಯಿಂದ ಕಣ್ಮರೆಯಾಗುವ ಕಾಲ ಬಹಳ ದೂರವಿಲ್ಲ. 


22 ಕಾನನ- ಏಪ್ರಿಲ್ 2017 


© ವಿಪಿನ್ ಬಾಳಿಗ. 


ಅಂಬೊಲಿ, ಮಹಾರಾಷ್ಟ್ರ 


ಮುಂಗಾರು ದುರ್ಬಲವಾಗುತ್ತಿದೆ. ಮಳೆಯು ಸರಿಯಾದ ಸಮಯದಲ್ಲಿ ಬಾರದಂತಾಗಿದೆ, ಬಂದರೂ ಯಾವುದಕ್ಕೂ 
ಸಾಲದಂತಾಗಿದೆ. ಮಳೆಗಾಲವು ಬೇಸಿಗೆಯಂತಾಗುತ್ತಿದೆ. ಹೆಚ್ಚು ಉಷ್ಣಾಂಶವಿದ್ದರೆ ನಮ್ಮ ತಳಿಗಳನ್ನು ನಾವು 
ವೃದ್ಧಿಸಲು ಸಾಧ್ಯವಾಗುವುದಿಲ್ಲ. ನಾವು ಮೊಟ್ಟೆಗಳನ್ನು ರಕ್ಷಿಸಲು ತೇವಾಂಶದ ಪದರದಲ್ಲಿಡುತ್ತೇವಾದರೂ , ಅದು 
ಒಂದೆರಡು ದಿನದಲ್ಲಿ ಒಣಗಿ ಹೋಗುತ್ತದೆ. ಹಬೆಯನ್ನು ತಾಳದೆ ಗೊದಮಟ್ಟೆಗಳು ಸಾಯುತ್ತವೆ. ಇವೆಲ್ಲಾ 
ಸವಾಲುಗಳಿಗೆ ಸಿಲುಕಿರುವ ನಮ್ಮ ಭವಿಷ್ಯವುಕರಾಳವಾಗುತ್ತಿದೆ. 


23 ಕಾನನ- ಏಪ್ರಿಲ್ 2017 


